ಸಂಪಾದಕ: ಚಂದ್ರಶೇಖರ ಪಾಟೀಲ 


ಮನೆಯೊಳಗಾಡೊ... 

ನ್ನಡ ಭಾಷಾ ಬೆಳವಣಿಗೆ : ಅಸ್ಮಿತೆ ಮತ್ತು ಸಾಧ್ಯತೆ 
ಎಲ್ಲಿ ಮರೆಯಾದೆ ವಿಠೋಬಾ 

ಸತ್ರಿಕೆ ಮತ್ತು ಸಾಹಿತ್ಯ 

'ಮಲಾ ಹಂಪನಾ ಅವರ "ಭರಣ' 


ಜನಿ ನರಹಳ್ಳಿ ಅವರ “ಆತ್ಮ ವೃತ್ತಾಂತ' 


ಮುತ್ತರಗಿ ನಾಟಕಗಳಲ್ಲಿ ಬಂಡಾಯ ಮತ್ತು 
ಮಾರ್ಕ್ಸ್‌ವಾದ 

ಫ್ರುಸ್ತಕ ವಿಮರ್ಶೆ 

ತಂಪಾಕಾಲಂ 


ಕಾಗೆ-ಬಳೆಗ : ಅದು ಇದು ಮಾತು-ಕತೆ 


ಜರೈ-ಆಗಸ್ಟ್‌ 
ಸಂಕ್ರಮಣ ಪ್ರಕಾಶನ, ಬೆಂಗಳೂರು 4 ೨೦೧೫ 


ಸಂಶುಮಣ 
ಸಾಹಿತ್ಯ ಸಂಕಲನ 


ಸಂಪುಟ : ೫೦ ಸಂಚಿಕೆ : ೦೪ 
ಜುಲೈ-ಆಗಸ್ಟ್‌ ೨೦೧೫ 


ಸಂಪಾದಕ 
ಚಂದ್ರಶೇಖರ ಪಾಟೀಲ (ಚಂಪಾ) 
ವ್ಯವಸ್ಥಾಪಕ 

[6+] 
ಸುನಿಲ ಪಾಟೀಲ 


ವಾರ್ಷಿಕ ಚಂದಾ : ರೂ. ೨೦೦ 
ಐದು ವರ್ಷಕ್ಕೆ : ರೂ.೯೦೦ 
ಆಜೀವ ಚಂದಾ : ರೂ. ೩,೦೦೦ 
ಮಹಾ ಪೋಷಕತ್ವ : ರೂ. ೫,೦೦೦ 


ಸಂಕ್ರಮಣ ಪ್ರಕಾಶನ 
ಎರಡನೆ ಮೇನ್‌, ಜ್ಕೋತಿ ಲೇಔಟ್‌ 
ಯೆಲಚೇನಹಳ್ಳಿ, ಜೆ. ಪಿ. ನಗರ ಅಂಚೆ 
ಬೆಂಗಳೂರು ೫೬೦ ೦೭೮ 

ಫೋನು: ೦೮೦-೨೬೩೨ ೩೩ ೪೪ 
ಮೊಬೈಲ್‌: ೯೪೪೯೦-೬೯೩೪೪ 


ಸಂಕ್ರಮಣ ಪ್ರಕಾಶನ : ಬ್ಯಾಂಕ್‌ ಖಾತೆ 


ಕರೆಂಟ್‌ ಅಕೌಂಟ್‌ 

ಸಂಖ್ಯೆ: ೫೪೦೨೧೨-೫೫೭೪೯ 
ಸ್ಪೇಟ್‌ ಬ್ಯಾಂಕ್‌ ಆಫ್‌ ಮೆ ಸೂರು (SBM) 
ಬಸವನಗುಡಿ ಶಾಖೆ, ಬೆಂಗಳೂರು - ೦೪. 
IFSC No. SBMY 00 40014 


ಯಾವ ಹೆಚ್ಚಿನ ವೆಚ್ಚವೂ ಇಲ್ಲದೆ ಈ ಖಾತೆಗೆ ನೀವು 
ಚಂದಾ ಸಂದಾಯ ಮಾಡಬಹುದು. ನಿಮ್ಮ ಬ್ಯಾಂಕ್‌ 
ಮ್ಯಾನೇಜರರ ಸಲಹೆ ಪಡೆಯಿರಿ. 


ಹೀಗೆ ಮಾಡಿದ ನಂತರ ನೀವು ನಮಗೆ ಒಂದು ಪತ್ರ 
ಬರೆಯಬೇಕು. 


ಲಿಪಿ ಜೋಡಣೆ ಹಾಗೂ ಮುದ್ರಣ 
ನೇತ್ರಾ ಪ್ರಿಂಟರ್ಸ್‌ 
ಬೆಂಗಳೂರು-೫೬೦ ೦೧೮ 


ಈ ಸಂಚಿಕೆಯಲ್ಲಿ 
ಕಾಗೆ-ಬಳಗ : ಅದು ಇದು ಮಾತು-ಕತೆ : 


ಚಂದ್ರಶೇಖರ ಪಾಟೀಲ 0೧ 
ಮನೆಯೊಳಗಾಡೊ.. 
ಈರಪ್ಪ ಎಂ. ಕಂಬಳಿ ೧೦ 


ಕನ್ನಡ ಭಾಷಾ ಬೆಳವಣಿಗೆ : ಅಸ್ಮಿತೆ ಮತ್ತು ಸಾಧ್ಯತೆ 


ಪ್ರಕಾಶ ಹಲಗೇರಿ ೨೨ 
ಎಲ್ಲಿ ಮರೆಯಾದೆ ವಿಠೋಬಾ 

ಗಂಗಾಧರ ಹಿರೇಗುತ್ತಿ ೩೨ 
ಪತ್ರಿಕೆ ಮತ್ತು ಸಾಹಿತ್ಯ 

ನೆಲ್ಲಿಕಟ್ಟೆ ಎಸ್‌ ಸಿದ್ದೇಶ್‌ ೩೬ 
ಕಮಲಾ ಹಂಪನಾ ಅವರ "ಭರಣ 

ಎಸ್‌. ವಿ. ಪ್ರಭಾವತಿ ೪೪ 
ರಜನಿ ನರಹಳ್ಳಿ ಅವರ 'ಆತ್ಮವೃತ್ತಾಂತ' 
ಮಮತಾ ರಾವ್‌ ೫೨ 


ಧುತ್ತರಗಿ ನಾಟಕಗಳಲ್ಲಿ ಬಂಡಾಯ ಮತ್ತು 
ಮಾರ್ಕ್ಸ್‌ವಾದ 


ಹನಮಗೌಡ ಸಿ. ೫೬ 


ಪುಸ್ತಕ ವಿಮರ್ಶೆ 
ಕಾ.ವೆಂ.ಶ್ರೀ/ವ್ಹಿ.ಜಿ.ಪೂಜಾರ/ಸಿ.ವಿ. ಶ್ರೀಧರ 
ಮೂರ್ತಿ/ಹೆಚ್‌. ಆರ್‌. ಸತೀಶ/ಚನ್ನಪ್ಪ ಅಂಗಡಿ/ 


ಕಮಲಾ ಹೆಮ್ಮಿಗೆ ೬೨. 
ಕಾವ್ಯ 

ಅಮಿತಾ ಭಾಗವತ್‌ ೨೧ 
ಜಯರಾಮ ಹೆಗಡೆ ೨೮ 
ನೇ.ಭ. ರಾಮಲಿಂಗಸೆಟ್ಟಿ ೩೦. 
ಅಪ್ಪಾಸಾಹೇಬ ಅಲಿಬಾದಿ ೩೧ 
ಡಿ. ಬಿ. ರಜಿಯಾ ೪೩ : 
ಮಂದರಪು ಹೈಮವತಿ/ಪೆಂಡಕೂರ ೪೮. 
ಧರಣೇಂದ್ರ ಕುರಕುರಿ ೫೧ 


[ ಚಂಪಾ ಕಾಲಂ | 
ಕಾಗೆ-ಬಳಗ : ಅದು ಇದು ಮಾತು-ಕತೆ 


* ಚಂದ್ರಶೇಖರ ಪಾಟೀಲ 


“ಚಂಪಾ ಬಳಗ ಅಂದರೆ ಕಾಗೆ ಬಳಗ' 


ಇದು, ನಮ್ಮ ಡಾ. ರಾಜಶೇಖರ ಮಠಪತಿ (ರಾಗಂ), ಬಳಸಿದ ಮೆಟಫರು. ಸಂಧರ್ಭ : 
ಇತ್ತೀಚೆ - (ಆಗಸ್ಟ್‌ ೧೧, ೨೦೧೫) - ರಾಜಧಾನಿಯ ಜನದನಿ ಬಳಗದ ನೇ. ಭ. 
ರಾಮಲಿಂಗಶೆಟ್ಟಿ ಮತ್ತು ಕರ್ನಾಟಕ ಪ್ರತಿಭಾ ಪ್ರತಿಷ್ಠಾನದ ಪಾಣ್ಯಂ ನಟರಾಜ್‌ ಜಂಟಿಯಾಗಿ 
ಹಮ್ಮಿಕೊಂಡಿದ್ದ ಒಂದು ಸಂಜೆಯ ಕಾರ್ಯಕ್ರಮ : "ಚಂಪಾ ಅವರೊಂದಿಗೆ ಮಾತುಕತೆ'.. 
ಎರಡೂವರೆ ಗಂಟೆಯ ಬಿಚ್ಚು ಮನಸ್ಸಿನ ಸಂವಾದದಲ್ಲಿ ಪಾಲುಗೊಂಡವರು : ಬಿ. ಟಿ. 
ಲಲಿತಾ ನಾಯಕ : ರವೀಂದ್ರ ರೇಷ್ಮೆ; ಪಿ. ವಿ. ನಾರಾಯಣ; ಕಾ. ವೆಂ. ಶ್ರೀನಿವಾಸ ಮೂರ್ತಿ; 
ಕೆ. ರಾಜಕುಮಾರ; ರಾಜಶೇಖರ ಮಠಪತಿ (ರಾಗಂ). ನಿರ್ವಹಣೆ : ಸಿಸಿರಾ 
(ರಾಮಲಿಂಗೇಶ್ವರ) ಅವರದು. ತಾಣ : ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂರನೇ ಮಹಡಿಯ 
ಕುವೆಂಪು ಸಭಾಂಗಣ. 


ಬರುವವರೆಲ್ಲಬಂದ ಮೇಲೆ ಹೊರಗೆ ಧೋಧೋ ಮಳೆ ಚಾಲು. ಒಳಗಿದ್ದವರಿಗೆ ಹೊರಗೆ 
ಹೋಗದಂತೆ ಒಂದು ನಮೂನೆಯ ಗೃಹಬಂಧನದಂತೆ ಜಲ ಬಂಧನ. ಆದರೆ ಮಳೆ ನಿಂತ 
ನಂತರವೂ ಸಭಿಕರು ಕುಂತಿರಲು ಕಾರಣ : ಈ ಚಂಪಾ ಎಂಬ ವ್ಯಕ್ತಿಯನ್ನು ನಿಮಿತ್ತ 
ಮಾಡಿಕೊಂಡು ಕಳೆದ ಅರ್ಧ ಶತಕದ ಸಾಮಾಜಿಕ-ಸಾಹಿತ್ಯಿಕ-ಸಾಂಸ್ಕೃತಿಕ-ರಾಜಕೀಯ 
ವಿದ್ಯಮಾನಗಳ ಸುತ್ತ ಹೆಣೆಯಲ್ಪಟ್ಟ ಮಾತಿನ ಹಂದರ, ವಾಗ್ವಾದದ ಶಾಮಿಯಾನ, 
ಕತೆ-ಉಪಕತೆಗಳ ಚಪ್ಪರ. ಪಾಲುಗೊಂಡವರು ಅನೇಕ ದಿನ ನೆನೆನೆನೆದು ಚಪ್ಪರಿಸಬಹುದಾದ 
ಅನುಭವ. ಒಂದು ಬಗೆಯ ಅನುಭವ-ಮಂಟಪ. 


“ಇದು ಮಾತು-ಕತೆ. ಮಾತು ಎಲ್ಲಿ ಮುಗಿದು ಎಲ್ಲಿ ಕತೆ ಸುರುವಾಗುವುದೋ ಎಂಬ 
ಗಡಿ-ಗೆರೆಗಳ ಚಿಂತೆ ಇಲ್ಲದೆ ಹರಟೆ ಹೊಡೆಯೋಣ” - ಅಂತ ಮುಂಚೆಯೇ ಹೇಳಿದೆ. 
ವೇದಿಕೆಯ ಮೇಲೆ, ಮುಂದುಗಡೆ ಇದ್ದವರದೆಲ್ಲ ಒಂದೇ ಬಳಗ. ಸಂಕ್ರಮಣ ಬಳಗ, ಲಂಕೇಶ 
ಬಳಗ, ಬಂಡಾಯ ಬಳಗ, ಅಗ್ನಿ ಬಳಗ - ಒಟ್ಟಾರೆ ಅದು ಕನ್ನಡ-ಬಳಗ. ರಾಮಲಿಂಗಶೆಟ್ಟಿ, 
ಪಾಣ್ಯಂ, ಸಿಸಿರಾ - ನನ್ನ ಬೆಂಗಳೂರು ಬದುಕಿನ "ಪ್ರಾಧಿಕಾರ' ಮತ್ತು "ಪರಿಷತ್ತಿ'ನ 
ಕಾರ್ಯವ್ಯಾಪ್ತಿಯಲ್ಲಿ ಬಗೆಬಗೆಯ ನೆಲೆಗಳಲ್ಲಿ ಪಾಲುಗೊಂಡ ಸಂಗಾತಿಗಳೇ. 


ರಾಜಧಾನಿಗೆ ಬಂದು ಇಪ್ಪತ್ತು ವರ್ಷವಾಗುತ್ತ ಬಂತು. "ಹೊರಗಿನಿಂದ' ಬಂದವರು 
ಬೆಂಗಳೂರಿನಲ್ಲಿ ಟಿಕಾಯಿಸುವುದು ಕಷ್ಟ - ಎಂಬ ಮಾತಿಗೆ ಅನೇಕ ಉದಾಹರಣೆಗಳಿವೆ. 


ತಾ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೧ 


ನನಗೆ ಹಾಗೆನಿಸಿಲ್ಲ. ಈಸಾಡುತ್ತಿದ್ದ ಧಾರವಾಡದ ಹೊಳ ಬೆಂಗಳೂರಿನ ಸಮುದ್ರ ಸೇರಿದಂತೆ. 
ಅದು ಸವಿ ನೀರು; ಇದು ಸವಳು ನೀರು. ಅಲ್ಲಿ ಮೀನು, ಸಣ್ಣ ಸಣ್ಣ ಹಾವು; ಇಲ್ಲಿ ಮೊಸಳ 

ತಿಮಿಂಗಿಲ. ಆದರೆ ಈಸು ಬಲ್ಲವನಿಗೆ ಯಾವನೀ ರಾದರೇನು' 7 

ರೇಷ್ಮೆ ಕೇಳಿದರು : "ಆ ಸಮೃದ್ಧನಾಡು ಬಿಟ್ಟು ಈ ಕಾಡಿಗೆ ಯಾಕೆ ಬಂದಿರಿ ?' ನಾನೆಂದೆ : 
“ನಾನಾಗಿಯೇ ಬರಲಿಲ್ಲ ಜೆ. ಎಚ್‌. ಪಟೇಲರು ಪ್ರಾಧಿಕಾರದ ಜವಾಬ್ದಾರಿ ವಹಿಸಿದರು; 
ನಾನೂ ಬಯಸಿದ್ದೆ. ಇಲ್ಲಿಬಂದ ಮೇಲೆ ಇಡೀ ಕನ್ನಡ ನಾಡು ನನ್ನ ಹೊ ಆಯಿತು. 
ಇದು ಮೀಡಿಯ-ಸೆಂಟರ್‌. ಇಲ್ಲಿ ಮುಂಜಾನೆ ನೀವು ಕೆಮ್ಮಿದರೆ ಸಂಜೆ ಹೊತ್ತಿಗೆ ಇಡೀ 
ರಾಜ್ಯವೇ ಕೆಮ್ಮಲು ಚಾಲೂ” - ಹೀಗೆ ಏನೇನೋ ಹೇಳಿದೆ. “ಬಂದಿದ್ದಕ್ಕೆ ಪಶ್ಚಾತ್ತಾಪ 
ವಿಲ್ಲ "ಮರಳಿ ಹೋಗುವ ಇರಾದೆಯೂ ಇಲ್ಲ. ಸಮುದ್ರ ಸೇರಿದ ನದಿ ವಾಪಸು 
ಹೋಗುವುದೇ? ಇಲ್ಲಿ ನೀರು ಕಾಯ್ದು ಆವಿಯಾಗಿ ಮೋಡವಾಗಿ ಮತ್ತೆ ನಮ್ಮೂರ ಕೆರೆ 
ಮೇಲೆ ಮಳೆ ಸುರಿಸೇನು!” ಅಂತ ಸ್ವಲ್ಪ ಕಾವ್ಯಾತ್ಮಕವಾಗಿ ಮಾತಾಡಿದೆ. 


"ಸಂಕ್ರಮಣ'ದಲ್ಲಿನನ್ನ ಕವನ ಪ್ರಿಂಟಾದಾಗ ನಾನು "ಕವಿ'ಯಾದೆ - ಎಂದೇ ಸುರುಮಾಡಿದ 
ಲಲಿತಾ ನಾಯಕ ನಮ್ಮನ್ನೆಲ್ಲ ಸೀದಾ ರಾಯಚೂರಿನ ಬಯಲು ಬೆಂಗಾಡಿಗೆ ಕರಕೊಂಡು 
ಹೋದರು. ಎಂಭತ್ತರ ದಶಕ ಅದು. ಸಿರವಾರದ ಅಮರೇಶ ಚುಕ್ಕಿ ಬಂಧುಗಳು ಹಿರಿಯರ 
ನೆನಪಿನಲ್ಲಿ ಪ್ರತಿ ವರ್ಷ ನಡೆಸುತ್ತಿದ್ದ ಈ ಸಾಂಸ್ಕೃತಿಕ ಹಬ್ಬದ ರೂವಾರಿ ಉರಿವ 
ಬೆಳದಿಂಗಳಾಗಿದ್ದ ಹಿರಿಯರಾದ ಹೆಂಬೆರಾಳು ಶಾಂತರಸರು. ಉತ್ತರ ಕರ್ನಾಟಕ, 
ಹೈದರಾಬಾದ್‌ ಕರ್ನಾಟಕದ ಚೈತನ್ಯದ ಸೆಲೆಗಳ ಕೂಡಲ ಸಂಗಮ ಅದು. ರಾತ್ರಿ ಬೆಳತನಕ 
ಚರ್ಚೆ, ಕಾವ್ಯ, ಗಾಯನ. ಇಡೀ ಪರಿಸರವನ್ನೇ ನಾದಮಯ ಮಾಡುತ್ತಿದ್ದವರು - ಸಿದ್ದರಾಮ 
ಜಂಬಲದಿನ್ನಿ ಮತ್ತು ಗಜಲ್‌ ಗುಂಡಮ್ಮ. 


೦ಡಮ್ಮ ನಿನ ಹಾಡು ನುಂಗಿದ ಮ್ಯಾಲೆ 
ನಾ ತಿಂದ ಬ್ಯಾನೀ ನೋಡಮ್ಮ ! ಇದು 
ನಾತಿಂದ ಬ್ಯಾನೀ ಹಾಡಮ್ಮ 1 


೧೯೮೫ರಲ್ಲಿ ಈ ರಾಯಚೂರು ಕೋಗಿಲೆ ಕುರಿತು ನಾ ಬರೆದ ಹಾಡನ್ನು ಧಾರವಾಡದ 


ಕೋಗಿಲೆ ಸಂಗೀತಾ ಕಟ್ಟ ಕೊಪ್ಪಳ ಸ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಡಿ ಎಲ್ಲರಿಗೂ ಗುಂಗು 
ಹಿಡಿಸಿ ಬಿಟ್ಟಳು. 


ರಾಗಂ ಮಾತಿನ ನೆನಪು. ಏನಿದ್ದರೂ ಎಲ್ಲವನ್ನೂ ಹಂಚಿಕೊಂಡು ತಿನ್ನೋಣ ಎಂಬ ನನ್ನದು 
ಕಾಗೆ-ಬಳಗವೇ. ಆದರೆ ವಿದಾ ಬರ್ಥಿಯಾಗಿದ್ದಾಗ ನಾನಿದ್ದ ರೂಮಿನ ಆಜೂ ಬಾಜೂ 
ಕುಹೂ ಕುಹೂ ಅಂತ ಟೈಂಪೀಸಿನ ಪರಿವೆಯಿಲ್ಲದೆ ಹಾಡುತ್ತಿದ್ದ ಕೋಗಿಲೆಯ 
ಮರಿ-ಮರಿ-ಮರಿ- ಮೊಮ್ಮಗು ಆಗಿರಬಹುದಾದ ಮತ್ತೊಂದು ಕೋಗಿಲೆ ಇವತ್ತಿಗೂ 


ಗೆ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಬೆಂಗಳೂರಿನ ಯಲಚೇನಹಳ್ಳಿಯ ನನ್ನ ಮನೆಯ ಆಜೂ ಬಾಜೂ ಯಾವುದೋ ಗಿಡದಲ್ಲಿ 
ಕುಂತು ಅದೇ ಹಾಡು ಹಾಡುತ್ತಿದೆ. ಕಾಗೆ-ಕೋಗಿಲೆ ವರ್ಣ-ಭೇದವಿಲ್ಲದ ಜೀವಿಗಳು.. 
ನಾವೂ ಹಾಗೆ ಆಗಲಾರೆವೆ?.. ನೋಡೋಣ. 


ತೀ 


ಭೂತದಿಂದ ಒಮ್ಮೆಲೆ ವರ್ತಮಾನಕ್ಕೆ ಜಿಗಿದ ಲಲಿತಾ ನಾಯಕರು ನೇರವಾಗಿ ನನ್ನ ಕುತ್ತಿಗೆಗೇ 
ಕೈ ಹಾಕಿದರು : “ಅಲ್ರಿ, ಚಂಪಾ ಅವರೇ, ಸಮಾಜವಾದಿಯಾಗಿ, ಸೆಕ್ಯುಲರ್‌ ವಾದಿಯಾಗಿ 
ನೀವು ಆ ಯಡಿಯೂರಪ್ಪನಂಥ ಕೋಮುವಾದಿ, ಜಾತಿವಾದಿ, ಭ್ರಷ್ಟನೊಂದಿಗೆ ಕೈಜೋಡಿಸಿ 
ಕೆ.ಜೆ.ಪಿ. ಸೇರಿದಿರಲ್ಲ! ಏನು ನಿಮ್ಮ ಕತೆ?” ನಾನೂ ಕಾಯುತ್ತಲೇ ಇದ್ದೆ - ಇಂಥ ಒಂದು 
ಪ್ರಶ್ನೆಗಾಗಿ. 


ನಮ್ಮಪ್ಪ ಹಳೇ ಕಾಂಗ್ರೆಸ್‌ ಮನುಷ್ಯ. ನಲವತ್ತೆರಡರ ಚಳುವಳಿಯ ಕಾಲದವ. 
ಹಳ್ಳಿಕೇರಿ-ನೆಸ್ವಿ-ದುಬೆ-ತಂಬಾಕದ -ಸರದಾರ ವೀರನಗೌಡ-ಮೈಲಾರ ಮಾದೇವಪ್ಪ 
ಮುಂತಾದವರ ಒಡನಾಡಿ. ನಮ್ಮ ಮನೆ ಮಂದಿ ಎಲ್ಲಖಾದಿಧಾರಿಗಳು. ೧೯೪೭ ಆಗಸ್ಟ್‌ 
೧೫. ಊರ ತುಂಬ ಮಾಡಿದ ಮೆರವಣಿಗೆ ಇನ್ನೂಕಣ್ಣುತುಂಬಿದೆ. ಮುಂದೆ ಐದೇ ತಿಂಗಳಲ್ಲಿ 
ಗಾಂಧೀಜಿ ಕೊಲೆ. ಅವತ್ತಿನ ಕಣ್ಣೀರೂ ಕಣ್ಣುತುಂಬಿದೆ. ನಂತರದ ಚುನಾವಣೆಗಳಲ್ಲಿನಾನು, 
ನಮ್ಮಣ್ಣಕಾಂಗ್ರೆಸ್‌ ಸ್ವಯಂ ಸೇವಕರು. ಆದರೆ ಗಾಂಧೀಜಿ ಕಾಲವಾಗಿ, ನೆಹರೂ ಕಾಲವೂ 
ಮುಗಿದು, ಆ "ಜಗದಂಬೆ' ಎಪ್ಪತ್ತರ ದಶಕದಲ್ಲಿ ಪ್ರಜಾಸತ್ತೆಯ ಕುತ್ತಿಗೆ ಹಿಚುಗಿದಾಗಿನಿಂದ 
ನಾನು ಏಕ್‌ ದಂ ಆ್ಯಂಟಿ-ಕಾಂಗ್ರೆಸ್‌. ಜೇಪಿ ಚಳುವಳಿಯಲ್ಲಿ ಪಾಲುಗೊಂಡು ಆ 
ಜಗದಂಬೆಯ ಕೃಪೆಯಿಂದ ಜೇಲಿಗೂ ಹೋಗಿಬಂದಿದ್ದೆ. ಇನ್ನು ಬಿಜೆಪಿಯಾಗಿ ಮರುಹುಟ್ಟು 
ಪಡೆದಿದ್ದ ಜನಸಂಘದ ಕತೆ. ಆ ಗಾಂಧಿ ಮಹಾತ್ಮನನ್ನು ಆರ್‌.ಎಸ್‌.ಎಸ್‌.ನ ಗೋಡಸೆ 
ಢಂ ಢಂ ಢಂ ಅಂತ ಮೂರು ಗುಂಡುಗಳಲ್ಲಿ ಹುತಾತ್ಮನನ್ನಾಗಿ ಮಾಡಿದ ಕ್ಷಣದಿಂದಲೂ 
ನಾನು ಆ್ಯಂಟಿ-ಬಿಜೆಪಿ. ೧೯೮೦ರ ದಶಕದ ಗೋಕಾಕ್‌ ಚಳುವಳಿಯ ದಿನಗಳಿಂದಲೂ 
"ರಾಷ್ಟ್ರೀಯ ಪಕ್ಷ'ಗಳ ವಿರೋಧಿ. "ಪ್ರಾದೇಶಿಕ ಪಕ್ಷ'ಗಳ ಪ್ರಬಲ ಪ್ರತಿಪಾದಕ. 


ಈಗ ಯಡ್ಡಿ ಚಾಪ್ಪರಿಗೆ ಬರೋಣ. ಯಡ್ಡಿ ಅಂದರೆ ಚಡ್ಡಿಯೇ. ಆದರೆ ಹುಟ್ಟು ಚಡ್ಡಿಯಲ್ಲ. 
ಮಣ್ಣಿನ ಮಗ; ಹೋರಾಟಗಾರ; ಬಲಾಢ್ಯ ಜಾತಿಯೊಂದರ ರಾಜಕೀಯ ನಾಯಕ. ಸಂಘ 
ಪರಿವಾರದ ಹುನ್ನಾರಗಳಿಂದಾಗಿ ತಲೆ ಕೆಟ್ಟು, ಬಿಜೆಪಿಗೆ ಸೆಡ್ಡು ಹೊಡೆದು, ಪ್ರಾದೇಶಿಕ ಪಕ್ಷ 
ಕಟ್ಟುವುದಾಗಿ ಘೋಷಿಸಿದಾಗ - (ಇಂಥ ಅನೇಕ ಪ್ರಯೋಗಗಳ ವೈಫಲ್ಯದ ಅರಿವಿದ್ದರೂ) 
- ಬಿಎಸ್‌ವೈಯೊಂದಿಗೆ ಕೈ ಜೋಡಿಸಲು ಮುಖ್ಯ ಪ್ರೇರೇಷಣೆ ಕೆಜೆಪಿಯ ಉಪಾಧ್ಯಕ್ಷ : 
ಕವಿ, ಚಿಂತಕ, ಸಮಾಜವಾದಿ ಹಿನ್ನೆಲೆಯ ಕೆ. ಎಚ್‌. ಶ್ರೀನಿವಾಸ ಅವರು. ಅವರ 
ಸಲಹೆಯಂತೆ ಬಿಎಸ್‌ವೈ ಅವರು ಅನಂತಮೂರ್ತಿ, ಹಂಪನಾ, ನಲ್ಲೂರು 
ಪ್ರಸಾದರೊಂದಿಗೆ ಒಂದು ಸುತ್ತು ಮಾತಾಡಿ, ಅವರ ಸಮ್ಮತಿ ಪಡೆದು ನನ್ನೊಂದಿಗೆ 


82 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಮಾತಾಡಿ ಸಹಕಾರ ಕೋರಿದರು: "ನೀವು ಆ ಕೋಮುವಾದಿ ಪಾರ್ಟಿಗೆ ವಾಪಸಾಗುವುದಿಲ್ಲ 
ಅಂತ ವಚನ ಕೊಟ್ಟರೆ ನಾನು ರೆಡಿ”. - ಅಂತ ನನ್ನ ಕರಾರು. ಅವರು ದೇವರಾಣೆ ಹಾಕಿದರು. 
ದೇವರನ್ನೇ ನಂಬದ ನಾನು, ಇದ್ದರೂ ಇರಬಹುದೇನೋ ಎಂದು ನಂಬಿ, ಈ ಮನುಷ್ಯನನ್ನು 
ನಂಬಿದೆ. ಆಮೂವರೂ ಸಾಹಿತಿಗಳು ಈ ಕಡೆ ಮುಖವನ್ನೇ ತೋರಿಸಲಿಲ್ಲ. ನಾನು-ದಿಲೀಪ 
ಬಿರಾದಾರ ಮತ್ತುಯೋಗೇಶ ಸಲಗರ ಎಂಬ ಒಡನಾಡಿಗಳೊಂದಿಗೆ ರಾಜ್ಯದ ೨೧ ಜಿಲ್ಲೆ 
ತಿರುಗಾಡಿದೆ. 


ಕೇವಲ ೪-೫ ತಿಂಗಳ ತಯಾರಿ. ಆದರೂ ಕೆ.ಜೆ.ಪಿಗೆ ಆರು ಸೀಟು : ಹತ್ತು ಪರ್‌ಸೆಂಟ್‌ 
ವೋಟ್‌ ಶೇರ್‌. ಆದರೆ ಯಡಿಯೂರಪ್ಪ ಕಂಗಾಲಾಗಿದ್ದರು. ಯಾರ ಅಭಿಪ್ರಾಯಕ್ಕೂ ಬೆಲೆ 
ಕೊಡದೆ, ಶೋಭಾ-ಮಂಜುಳಾ-ಭಾರತಿ ಎಂಬ ತಮ್ಮ ಸ್ರೀಶಕ್ತಿ ಬಳಗದೊಂದಿಗೆ 
ಅಗ್ರಹಾರಕ್ಕೆ ಮರಳಿ ಲಿಂಗೈಕ್ಕರಾದದ್ದು ನಾವು-ನೀವು ಕಂಡ ಇತಿಹಾಸ. 


"ಮಾತು-ಕತೆ' ಕಾರ್ಯಕ್ರಮದಲ್ಲಿ ಇದು ನಾ ಹೇಳಿದ ಕೆಜೆಪಿ-ಕತೆ. ಇದೇ ಧರ್ತಿಯನ್ನು 
ಮುಂದುವರೆಸಿದರು ಡಾ. ಪಿ.ವಿ. ನಾರಾಯಣ. ಮೊದಲಿನಿಂದಲೂ ಕನ್ನಡ ಚಳುವಳಿಯ 
ಒಂದು ಭಾಗ ಅವರು. ಕನ್ನಡ ಶಕ್ತಿ ಕೇಂದ್ರದ ಚಿಮೂ ಅವರ ಸಂಗಾತಿಯಾಗಿ ಗೋಕಾಕ್‌ 
ಚಳುವಳಿಗೆ ಧುಮುಕಿದರು. ಗಟ್ಟಿಯಾದ ಸೈದ್ಧಾಂತಿಕ ನೆಲೆಯ ಚಿಂತಕ. “ಇಂಡಿಯಾ ಎಂಬುದು 
ಒಂದು "ರಾಷ್ಟ್ರ'ವೇ ಅಲ್ಲ. ಅದು ಅನೇಕ ರಾಷ್ಟ್ರಗಳ ಒಕ್ಕೂಟ ಮಾತ್ರ- ಯುರೋಪು ಖಂಡದ 
ಹಾಗೆ. ಕರ್ನಾಟಕ ಒಂದು ರಾಜ್ಯವಲ್ಲ, "ರಾಷ್ಟ್ರ''' ಎಲ್ಲ ವೇದಿಕೆಗಳಿಂದಲೂ ಈ ಮಾತು 
ಹೇಳುತ್ತ ಬಂದಿದ್ದಾರೆ ನಾರಾಯಣ. ಪ್ರಾದೇಶಿಕ ಪಕ್ಷದ ವಿಚಾರ ಚರ್ಚಿಸುತ್ತ ಅವರು 
ನೆನೆಸಿಕೊಂಡದ್ದು ಗೋಕಾಕ್‌ ಚಳುವಳಿಯ ನಂತರದ ದಿನಗಳಲ್ಲಿ ಪ್ರೊ. ನಂಜುಂಡಸ್ವಾಮಿ 
ಸ್ಥಾಪಿಸಿದ "ಕನ್ನಡ ದೇಶ' ಪಕ್ಷವನ್ನು. ಪಕ್ಷದ ಪ್ರಣಾಳಿಕೆಯಲ್ಲಿನಾರಾಯಣ ಅವರದು ಮುಖ್ಯ 
ಪಾತ್ರ. ಹುಬ್ಬಳ್ಳಿಯಲ್ಲಿನಡೆದ ಸಂಸ್ಥಾಪನಾ ಸಮ್ಮೇಳನದಲ್ಲಿನಾನೂ ವೇದಿಕೆಯ ಮೇಲಿದ್ದವ. 


ಕನ್ನಡ ಶಕ್ತಿ - ರೈತ ಶಕ್ತಿ ಸಂಗಮಿಸಿದ ಅಪರೂಪದ ಐತಿಹಾಸಿಕ ಕ್ಷಣವದು. ಎಂ.ಡಿ.ಎನ್‌. 
ನಮ್ಮ ನಾಯಕರು. ನಾವೆಲ್ಲ - (ನಂಜುಂಡಸ್ಥಾಮಿ - ಲಂಕೇಶ - ಶಂಕರಪ್ಪ - ತೇಜಸ್ವಿ - 
ಕಾಳೇಗೌಡ - ರಾಮದಾಸ - ನಾನು) - ಎಪ್ಪತ್ತರ ದಶಕದ "ಒಕ್ಕೂಟ'ದ ಕಾಲದಿಂದಲೂ 
ಲೋಹಿಯಾವಾದಿ ಹಿನ್ನೆಲೆಯವರು. ಈ ಎಲ್ಲ ವ್ಯಕ್ತಿ-ಶಕ್ತಿಗಳು ಒಟ್ಟಾಗಿದ್ದರೆ ಕರ್ನಾಟಕದ 
ಇತಿಹಾಸವೇ ಬೇರೆಯಾಗಿರುತ್ತಿತ್ತು. ಒಟ್ಟಾಗಲಿಲ್ಲ. ಮುಖ್ಯ ಕಾರಣ ಸೆ ಓದ್ಧಾಂತಿಕ 
ಭಿನ್ನಾಭಿಪ್ರಾಯವಲ್ಲ. "ಕನ್ನಡ ದೇಶ' ಕ್ಕೆ ಎದುರಾಗಿ ಪಿ. ಲಂಕೇಶರು ತಮ್ಮ ಕ್ಕೆ ಬೆರಳೆಣಿಕೆಯ 
ಪಟಾಲಂನೊಂದಿಗೆ "ಕರ್ನಾಟಕ ಪ್ರಗತಿ ರಂಗ' ಪಕ್ಷ ಕಟ್ಟಿದರು. ಎಂಡಿಎನ್‌ ಜೊತೆಗಿನ 
ವೈಯಕ್ತಿಕ ಪ್ರತಿಷ್ಠೆಯ ಕಿತ್ತಾಟದಿಂದಾಗಿ ಪ್ರಾದೇಶಿಕ ಪಕ್ಷವೊಂದರ ಕನಸು ಒಡೆದು ಹೋಯಿತು. 


ಇಡೀ "ಮಾತು-ಕತೆ'ಗೆ ಒಂದು ಲಯವಿದ್ದಂತಿತ್ತು. ಲಲಿತಾ ನಾಯಕರಂತೆ ಖಾ ತ ಪತ್ರಕರ್ತ 
ರೇಷ್ಮೆ ಕೂಡ ಎಪ್ಪತ್ತರ ದಶಕದ ತಮ್ಮ ಕರ್ನಾಟಕ ಯುನಿವರ್ಸಿಟಿಯ ಬಳ ಸುಳಿಯಲ್ಲಿ 


ಹ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ : 


ಸಿಕ್ಕು ನನ್ನನ್ನೂ ಎಳಕೊಂಡೇಬಿಟ್ಟರು. "ಅಂತರಂಗ' ನಾಟಕ ಕೂಟದ ಸಂಪಿಗೆ 
ತೋಂಟದಾರ್ಯ, ಎ. ಮುರಿಗೆಪ್ಪ, ಪಟ್ಟಣಶೆಟ್ಟಿ ದಂಪತಿಗಳು- ಟಿಂಗರ ಬುಡ್ಡಣ್ಣ ನಾಟಕ 
- ತುರ್ತು ಪರಿಸ್ಥಿತಿ - ನನ್ನ ಜೇಲು ವಾಸ - ಗೋಕಾಕ ಚಳುವಳಿ - ರಾಜಕುಮಾರ ಪ್ರವೇಶ 
- ಗಡಗಡ ನಡುಗಿದ ಗುಂಡೂ ಸರಕಾರ... ಒಂದೇ ಎರಡೇ? ಕೊನೆಯಲ್ಲಿರೇಷ್ಮೆ ಪ್ರಶ್ನೆ : 
"ಹೈಸ್ಕೂಲ ಪಠ್ಯಕ್ರಮದಲ್ಲಿ ಕನ್ನಡ ಏಕೈಕ ಪ್ರಥಮ ಭಾಷೆ ಆಗಬೇಕೆಂಬ ಮೂಲ ಉದ್ದೇಶ 
ಈಡೇರಿತೇ?' ನಿಜ. ಆ ಮಟ್ಟದ ಯಶಸ್ಸು ಸಿಗದಿದ್ದರೂ, ಡಾ. ಚಿದಾನಂದ ಮೂರ್ತಿ 
ಹೇಳಿದಂತೆ, ಆ ಜಳುವಳಿ ಕನ್ನಡಿಗರಲ್ಲಿ ಒಂದು "ಒಳ ಎಚ್ಚರ' ಮೂಡಿಸಿದ್ದು 
ಮರೆಯುವಂತಿಲ್ಲ. "ಜನಾಂದೋಲನ'ಗಳಿಗೆ ಒಂದು "ಮಾದರಿ'ಯಂತಾದದ್ದು ಗೋಕಾಕ 
ಚಳುವಳಿ. ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ಕಾರ್ಯದರ್ಶಿಗಳು ಡಾ. ಕಲಬುರ್ಗಿ ಮತ್ತು 
ನಾನು. ಆ ಸನ್ನಿವೇಶದಲ್ಲಿಡಾ. ರಾಜಕುಮಾರರು ಆಡಿದ ಪಾತ್ರದ ಬಗ್ಗೆ ನಾನು ಮೈದುಂಬಿ 
ಮಾತಾಡಿದಾಗ ಚಪ್ಪಾಳೆಯ ಮೇಲೆ ಚಪ್ಪಾಳೆ ಬಿದ್ದವು! 


“ಕನ್ನಡದ ಕೈಪಿಡಿ' ಎಂದೇ ನಾನು ಹೆಸರಿಟ್ಟಿರುವ ಗೆಳೆಯ ಕೆ. ರಾಜಕುಮಾರ 
ನನ್ನನ್ನೊಳಗೊಂಡಂತೆ ಪ್ರಾಧಿಕಾರದ ಎಲ್ಲ ಅಧ್ಯಕ್ಷರಿಗೆ. ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲ ಖಚಿತ 
ಮಾಹಿತಿ ಒದಗಿಸುತ್ತಲೇ ಬಂದಿರುವ ಮಾರ್ಗದರ್ಶಕ. ಗೋಕಾಕ್‌ ಫಲಶೃತಿ ಕುರಿತ ರೇಷ್ಮೆ 
ಅನುಮಾನಗಳಿಗೆ ಅವರು ಸಮರ್ಪಕ ಉತ್ತರ ಕೊಟ್ಟರು. ಗತಕಾಲದ ಸವಿನೆನಪು, 
ಹಳಹಳಿಕೆಗಳೊಂದಿಗೆ ಇಡೀ ಕಾರ್ಯಕ್ರಮದಲ್ಲಿ ಮತ್ತೆ ಮತ್ತೆ ಹಣಿಕುತ್ತಿದ್ದುದು - ನಾಡು, 
ನುಡಿ ಕುರಿತಂತೆ ಹಾಲಿ ವರ್ತಮಾನದಲ್ಲಿ ನಮ್ಮ ಕಣ್ಣೆದುರೇ ತಾಂಡವವಾಡುತ್ತಿರುವ 
ದುರಂತಗಳು. ಪಿ. ವಿ. ನಾರಾಯಣರ ಮಾತಿನಲ್ಲಿ ಆಕ್ರೋಶ, ವಿಷಾದ, ನಿರಾಶೆ 
ಮಡುಗಟ್ಟಿತ್ತು. ಜಾಗತೀಕರಣ - ಉದಾರೀಕರಣ - ಖಾಸಗೀಕರಣದ ದಾಳಿ, ಇಂಗ್ಲಿಷ್‌ 
ಭಾಷೆಯ ದಬ್ಬಾಳಿಕೆ; ಸಂಸ್ಕೃತ-ಇಂಗ್ಲೀಷ್‌-ಹಿಂದಿ ಭಾಷೆಗಳ ಪ್ರಾಬಲ್ಕದಲ್ಲಿ ಸೊರಗಿ 
ಸಾಯುತ್ತಿರುವ ಕನ್ನಡ ತಾಯಿ; ರೈತರ ಆತ್ಮಹತ್ಯೆಗಳು; ಭ್ರಷ್ಟಾಚಾರದ ತಾಂಡವ ತುಳಿತ - 
ಇವೆಲ್ಲದರ ನಡುವೆಯೂ ರೇಷ್ಮೆ ಈ ದೃಶ್ಯದ ಇನ್ನೊಂದು ಮುಖದತ್ತ ಎಲ್ಲರ ಗಮನ 
ಸೆಳೆದರು. "ಕನ್ನಡ ವಿನಾಶದ ಅಂಚಿನಲ್ಲಿದೆ' - ಅಂತ ಕೆಲವರು ಎಬ್ಬಿಸುತ್ತಿರುವ ಪುಕಾರಿನಲ್ಲಿ 
ಅರ್ಥವಿಲ್ಲ. ನೂರಾರು ವರ್ಷಗಳಿಂದ ಆತಂಕ ಎದುರಿಸುತ್ತಲೇ ಬಂದಿರುವ ಕನ್ನಡ ನುಡಿ. 
ಕೋಟಿಗಟ್ಟಲೆ ಜನ ಮಾತಾಡುವ ಜೀವಂತ ಭಾಷೆ; ಇದು ಎಲ್ಲ ಒತ್ತಡಗಳನ್ನು 
ಅರಗಿಸಿಕೊಂಡು ಸಹಜ ರೂಪಾಂತರ ಹೊಂದುತ್ತಲೇ ಇರುವಂಥದು - ಎಂಬ ಮಾತೂ 
ಕೇಳಿ ಬಂತು. ಅತಿ ಹೆಚ್ಚು ಜನ ಮಾತಾಡುವ ಜಗತ್ತಿನ ಮೂವತ್ತು ಭಾಷೆಗಳ ಪಟ್ಟಿಯಲ್ಲಿ 
ನಮ್ಮ ಕನ್ನಡ ಇದೆ ಅಂತ ಕೆ. ರಾಜಕುಮಾರ ಹೇಳಿದಾಗ ಎಲ್ಲರಿಗೂ ಸಮಾಧಾನವಾದಂತಿತ್ತು. 


ಕರ್ನಾಟಕದಲ್ಲೂ ವರ್ಷಕ್ಕೆ ಏಳು ಸಾವಿರದಂತೆ ಅಚ್ಚಾಗುತ್ತಿರುವ ಕನ್ನಡ ಪುಸ್ತಕಗಳು; 
ಹೆಚ್ಚಾಗುತ್ತಿರುವ ಚಾನಲ್‌ಗಳು; ಪ್ರಸಾರ ವಿಸ್ತರಿಸಿಕೊಳ್ಳುತ್ತಿರುವ ಪತ್ರಿಕೆಗಳು; 
ಧಾರಾವಾಹಿಗಳಲ್ಲೂ ಕೇಳುತ್ತಿರುವ "ಕನ್ನಡಂಗಳ' ದನಿಗಳು; ಸಾಮಾಜಿಕ ಜಾಲತಾಣದಲ್ಲೂ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೫ 


ಮೂಡುತ್ತಿರುವ ಕನ್ನಡ-ಜಾಗೃತಿ; ಕನ್ನಡ ಪರ ಸಂಘಟನೆಗಳ ಹೋರಾಟಗಳು: ಒಟ್ಟಿನಲ್ಲಿ 
"ಪರಿಸಿತಿ ಬಿಗುವಿನಿಂದ ಕೂಡಿದ್ದರೂ ಹಿಡಿತದಲ್ಲಿದೆ” - ಎಂಬ ಪಾಜಿಟಿವ್‌ ಸಂದೇಶವನ್ನೇ 
ಆ 


ಬೀರುವಂತಿತ್ತು ಇಡೀ ಸಂವಾದ. 


ಪ್ರಗತಿಪರ, ಕನ್ನಡಪರ ಚಳುವಳಿಗಳಲ್ಲಿನಿರಂತರ ತೊಡಗಿಸಿಕೊಂಡವರು ಡಾ. ಕಾ. ವೆಂ. 
ಶ್ರೀನಿವಾಸಮೂರ್ತಿ. ಒಳ್ಳೆಯ ಕವಿ, ಚಿಂತಕ, ವಿಮರ್ಶಕ. ಈ ಜಗತ್ತಿನಲ್ಲಿ ಸಾವಿರಾರು 
ಭಾಷೆಗಳು ಸಾಯುತ್ತಲೇ ಬಂದಿವೆ ಎಂದು ಅಂಕಿ-ಅಂಶಗಳ ಮೂಲಕ ವಿವರಿಸುವಾಗ 
ನಾನು ಬಾಯಿ ಹಾಕಿ - “ಒಂದು ಭಾಷೆ ಸಾಯುವುದು ಅದನ್ನಾಡುವ ಕಟ್ಟಕಡೆಯ ಮನುಷ್ಯ 
ಗೊಟಕ್‌ ಅಂದಾಗ” - ಅಂತ ಹೇಳಿದೆ. "ಮಕ್ಕಳಿವರೇನಮ್ಮ' ಅಂತ ಕವಿ 
ಗೊಣಗಿಗೊಂಡಾಗ ನಾವು ಮೂವತ್ತು ಮೂರು ಕೋಟಿ : ಈಗ? ನೂರಾರು ಕೋಟಿ. 
ರಾಜಕುಮಾರ ಹೇಳಿದಂತೆ : ಅಚ್ಚ ಕನ್ನಡಿಗರು ಈಗ ೪.೩೦ಕೋಟಿ. ಕನ್ನಡ 
ಪರಿಸರದಲ್ಲಿರುವವರು : ೨.೨೩ಕೋಟಿ. ಅವರೂ ಕನ್ನಡಿಗರೇ. 


ಯುನಿವರ್ಸಿಟಿಯಲ್ಲಿ ನನ್ನ "ನೇರ' ವಿದ್ಯಾರ್ಥಿಯಾಗುವ ಅವಕಾಶವನ್ನು ಸ್ವಲ್ಪದರಲ್ಲಿಯೇ 
ಕಳಕೊಂಡರೂ, ನಂತರ ನನ್ನ "ವಕ್ತ' ವಿದಾ ಿರ್ಥಿಗಳ ದೊಡ್ಡ ಪಟಾಲಂ ಸೇರಿ ಅತ್ಯಂತ 
ಹತ್ತಿರದ ಒಡನಾಡಿ ಆದವರು "ರಾಗಂ'. ತನ್ನ ಕಾವ್ಯ ಹಾಗೂ ಗದ್ಯ ಬರವಣಿಗೆಯ 
ವೈಶಿಷ್ಟ್ಯದೊಂದಿಗೆ ಅಕ್ಷರ ಲೋಕದ ಗಮನ ಸೆಳೆದಿರುವ ಪ್ರತಿಭಾವಂತ. "ಗಾಂಧಿ' ಕುರಿತ 
ಅವರ ಎರಡು ಕೃತಿ ಅನೇಕ ಮುದ್ರಣ ಕಂಡಿವೆ. ಗಾಂಧಿಯ ಅಂತರಂಗವನ್ನೇ ಹೊಕ್ಕು 
ಒಳಗಿನಿಂದಲೇ ಆ ಚೇತನವನ್ನು ಅರಳಿಸುತ್ತಲೇ ಇಂದಿನ ಜಗತ್ತಿನ ವಿದ್ಯಮಾನಗಳಿಗೆ 
ಮುಖಾಮುಖಿಯಾಗಿಸಿದ ರಾಗಂ, ಸಂವಾದದಲ್ಲಿನನಗೆ ನೇರ ಪ್ರಶ್ನೆ ಎಸೆದದ್ದು ಗಾಂಧಿಯ 
ಕುರಿತೇ : “ಅನಂತಮೂರ್ತಿ-ಲಂಕೇಶ್‌-ಚಂಪಾ : ಇವರು ಮೂವರೂ ಗಾಂಧಿ ಎಂಬ 
ಮೆಟಫರಿನ ಸುತ್ತಲೇ ಮುಖ್ಯವಾಗಿ ಸುತ್ತಾಡಿದರು. ಈಗ "ಗಾಂಧಿ'ಬಗ್ಗೆ ನಿಮ್ಮ ನಿಲುವೇನು?” 


ಪ್ರಶ್ನೆಗೆ ಕಾರಣವೂ ಇದೆ. ಈ ಹಿಂದೆಯೇ ಗಾಂಧಿ ಪ್ರಸ್ತಾಪ ಮಾಡಿರುವೆ. ನಾನು ಕನ್ನಡ 
ಸಾಲಿ-ಹೈಸ್ಕೂಲು ದಾಟಿ ಕಾಲೇಜಿಗೆ ಹೋದಾಗಲೂ ಗಾಂಧಿ ಟೊಪ್ಪಿಗೆ ನನಗೆ 
ಕಿರೀಟವಾಗಿತ್ತು. (ನಂತರದ ಕತೆ ಬೇರೆ) 


ಗಾಂಧಿಯನ್ನು ನಾನು ಕಂಡಿಲ್ಲ 

ಗಾಂಧಿ ಹುಟ್ಟಿದಾಗ 

ನಮ್ಮ ಪ್ರನೂ ಹುಟ್ಟಿರಲಿಲ್ಲ, 

ಗಾಂಧಿ ಸತ್ತ ಸುದ್ದಿ ಬಂದಾಗ 

ನಾನು ಕನ್ನಡ ಸಾಲೆಯಲ್ಲಿ . 

ಗುಣಾಕಾರ, ಭಾಗಕಾರ ಮಾಡುತ್ತಿದ್ದೆ 

ಅವತ್ತು ನಮ್ಮ ಸಾಲೆಗೆ ಸೂಟಿ, ಊರತುಂಬ 


£ | ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಹೆಚು ಕಟಾ ಜಾಯಾ ಅ 


ಉದ್ವೇಗ, ಮೆರವಣಿಗೆ, ಭಾಷಣ. 
ನಾನೂ ಬಿಕ್ಕಿ ಬಿಕ್ಕಿ ಅತ್ತಿದ್ದೆ 


ನಾನು ಬೆಳೆಬೆಳೆದಂತೆ ಗಾಂಧಿ- 

ಗಾಂಧೀ ಟೊಪ್ರಿಗೆಯಾಗಿ ಗಾಂಧೀ ರೋಡಾಗಿ 

ಗಾಂಧೀ ಮೈದಾನವಾಗಿ ಗಾಂಧೀ ಬಜಾರಾಗಿ 

ಗಾಂಧೀ ನಗರವಾಗಿ ಗಾಂಧೀ ಪ್ರಾಣಿಸಂಗ್ರಹಾಲಯವಾಗಿ 
ಗಾಂಧೀ ಕೊಳಚೆ ಪ್ರದೇಶವಾಗಿ 

ಗಾಂಧೀ ಬೆಳೆದ 


ಹೀಗೆ ಬೆಳೆದ ಗಾಂಧಿ ೧೯೭೫ರ ಎಮರ್ಜನ್ನಿ ವೇಳೆಗೆ ನನ್ನನ್ನು ಕುಂತಲ್ಲಿನಿಂತಲ್ಲಿಎಚ್ಚರದಲ್ಲಿ 
ಕನಸಿನಲ್ಲಿ ಕಾಣುವ ಮೆಟಫರಾಗಿದ್ದ. ಜೇಪಿ ಚಳುವಳಿಯಿಂದಾಗಿ ಜೈಲು ಸೇರಿದಾಗ ಗೆಳೆಯ 
ಕಾಳೇಗೌಡ ನಾಗವಾರರು ನನ್ನ ಕವನಗಳನ್ನು ಸಂಕಲಿಸಿ ಪ್ರಕಟಿಸಿದಾಗ ಅದರ ಹೆಸರೇ - 
ಗಾಂಧೀಸ್ಮರಣೆ. ನನ್ನ ಬರವಣಿಗೆಯಲ್ಲಿ ಬದುಕಿನಲ್ಲಿನಿರ್ಣಾಯಕವಾದ ತಿರುವು ಬಂದಿದ್ದೇ 
ಈ ಮಹಾತ್ಮನಿಂದ. ಆದರೆ ಯಾಕೋ ನಂತರದ ವರ್ಷಗಳಲ್ಲಿ ಗಾಂಧೀಜಿಯ ಇತರ 
ಮುಖಗಳು ನನ್ನ ಕಣ್ಣಿಗೆ ಬೀಳತೊಡಗಿದವು. ಬಹುಶಃ ಅಂಬೇಡ್ಕರರ ವಿಚಾರಧಾರೆ ನನ್ನನ್ನು 
ಹೆಚ್ಚು ಹೆಚ್ಚು ಆವರಿಸಿಕೊಳ್ಳುತ್ತಿದ್ದಂತೆ, ಗಾಂಧಿ ಬಿಂಬ ಎಂಬ ಮಸಕಾಗತೊಡಗಿತು. ನನ್ನ 
“ಚಂಪಾಕಾಲಂ'ದ ವಾಕ್ಯಗಳಿವು : 


“ಗಾಂಧಿಯ ವ್ಯಕ್ತಿತ್ವವೇ ಅಸಂಬದ್ಧತೆಗಳ ಒಂದು ಕಗ್ಗಂಟಾಗಿತ್ತು. ಇಂಡಿಯದಂಥ 
ದೇಶದಲ್ಲಿ ಇಲ್ಲಿಯ ವಾಸ್ತವಗಳಾದ ವರ್ಗ ಮತ್ತು ವರ್ಣಗಳ ಬಗ್ಗೆ, ಅದರ ಆರ್ಥಿಕ 
ಮತ್ತು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ಗಾಢವಾದ ಚಿಂತನೆಯನ್ನು ನಿರೀಕ್ಷಿಸುವವರಿಗೆ 
ಘೋರ ನಿರಾಸೆ ಕಾದಿದೆ. ಅವರ ಕನಸಿನ "ರಾಮರಾಜ್ಯ'ದಲ್ಲಿ ಶ್ರೀಮಂತನಿಗೂ 
ಸ್ಥಾನವಿದೆ, ಬಡವರಿಗೂ ಸ್ಥಾನವಿದೆ ಎಂದಿದ್ದಾರವರು. ಅಸ್ಪೃಶ್ಯತೆ ಪಿಡುಗೆಂದು 
ಬಣ್ಣಿಸಿದ್ದರೂ ವರ್ಣಾಶ್ರಮ ಪದ್ಧತಿಯನ್ನು ಸಮರ್ಥಿಸಿಕೊಂಡ ಗಾಂಧಿ; 
ಹೊಲೆಮಾದಿಗರಿಗೆ "ಹರಿಜನ' ಎಂದು ನಾಮಕರಣ ಮಾಡಿ ವಾಸ್ತವ ಲೋಕದಿಂದ 
ಭ್ರಮಾಲೋಕಕ್ಕೆ ಪ್ರಮೋಶನ್‌ ಕೊಡಿಸಿದ ಗಾಂಧಿ; ಉಪವಾಸವನ್ನು ಅನೇಕ ಸಲ 
ಬ್ಯಾಕ್‌ ಮೇಲ್‌ ತಂತ್ರವನ್ನಾಗಿ ಬಳಸಿಕೊಂಡ ಗಾಂಧಿ; ತನ್ನ ಚಾರಿತ್ರಿಕ ಮಿತಿಯನ್ನು 
ಅರಿತುಕೊಳ್ಳದೆ ತನ್ನ ನಂತರವೂ ತಾನು ಮುಂದುವರಿಯಬೇಕೆಂದು ನೆಹರೂ ಅವರನ್ನು 
ತನ್ನ "ವಾರಸುದಾರ'ನನ್ನಾಗಿ ನೇಮಿಸಿದ ಗಾಂಧಿ : ಇಂಥ ಗಾಂಧಿ ಇಪ್ಪತ್ತನೆಯ ಶತಕದ 
ಪ್ರಪಂಚದ ಆದರ್ಶಗಳಾದ ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವಗಳಿಗೆ 
ಪೂರಕವಾಗಬಲ್ಲ, ಸುಸಂಬದ್ಧ ಚಲನಶೀಲವಾದ ವಿಚಾರಧಾರೆಯನ್ನು ನಮಗೆ 
ಕೊಡಲು ಹೇಗೆ ಸಾಧ್ಯ?'' (ಟಂಪಾದಕೀಯ ೨೦೦೫; ಪು.೧೨) 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೭ 


"ಮಾತು-ಕತೆ'ಯಲ್ಲಿ ಇನ್ನೂ ಕೆಲವು ವಿಚಾರ ಹೇಳಿದೆ. ಗಾಂಧಿಯಿಂದಾಗಿ ನಮ್ಮ ಸ್ವತಂತ್ರ 
ದೇಶದ ಮೇಲೆ ಹೇರಲ್ಪಟ್ಟ "ನೆಹರೂ ಪರಿವಾರ'ದ ಭಾರದಿಂದ ಪಾರಾಗಲು ಮೊನ್ನೆ 
ಮೊನ್ನೆಯವರೆಗೂ ಕಾಯಬೇಕಾಯಿತು ನಾವು... ಅಪ್ಪಟ ಹಿಂದೂ ಪ್ರಜ್ಞೆಯ ಗಾಂಧಿ ಇಂದು 
ಸಂಘ ಪರಿವಾರದ ಉಗ್ರ ಹಿಂದುತ್ವವಾದಿಗಳ ಹಿಡನ್‌ ಅಜೆಂಡಾಕ್ಕೆ ಸುಲಭದ 
ಗ್ರಾಸವಾಗುತ್ತಿರುವ ಪ್ರಕ್ರಿಯೆ ನಮಗೆ ಕಾಣುತ್ತಿಲ್ಲವೆ? 


ನನಗೆ ಗೊತ್ತು, ಇದೊ ಇಂದು ನಿರಂತರ ಚರ್ಚೆಯ ವಿಷಯ. ನನ್ನ ನಿಲುವ ನನಗೆ ಸ್ಪಷ್ಟವಾಗಿದೆ. | 


3 


ಆಯಿತು. ಇಪ್ಪತ್ತನೆಯ ಶತಮಾನ ಗಾಂಧಿ-ಶತಮಾನವೇ. ದಕ್ಷಿಣ ಆಫ್ರಿಕೆಯಿಂದ ' 


ವರ್ಣಭೇದ ವಿರುದ್ಧ ಹೋರಾಟದ ಪ್ರಭಾವಳಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದ ಗಾಂಧಿ, 

ತನ್ನ ಕೊನೆಯ ಉಸಿರಿನವರೆಗೂ ಇಂಡಿಯಾದ ವಾತಾವರಣವೇ ಆಗಿದ್ದ ಮಹಾತ್ಮ. ಮುಂದೆ 

ಸ್ವತಂತ್ರ ಭಾರತದ ಮುಂದಿನ ಐವತ್ತು ವರ್ಷ ಕೂಡ ಗಾಂಧಿವಾದದ ನೆರಳಿನಲ್ಲಿಯೇ 

ಕಳೆದವು. ಶತಮಾನದ ಕೊನೆಕೊನೆಗೆ ಜಾಗತೀಕರಣದ ಸುನಾಮಿಯ ಅಟ್ಟಹಾಸ ಚಾಲೂ 

ಆದ ಮೇಲೆ, ಗಾಂಧೀಯುಗ ಮುಗಿದಂತೆ ನನಗಂತೂ ಅನ್ನಿಸುತ್ತಿದೆ. ಶೋಷಿತ 

ಸಮುದಾಯಗಳು ಅಂಬೇಡ್ಕರರನ್ನು ಹೊಸ ನೆಲೆಯಲ್ಲಿ ಕಂಡುಕೊಳ್ಳುತ್ತ, ಸಂಘರ್ಷದ ಹೊಸ 

ಸಮೀಕರಣಗಳಿಗೆ ಹಾದಿ ಕಂಡುಕೊಳ್ಳುತ್ತಿವೆ. ಈ ದೇಶದ ವಾಸ್ತವಗಳನ್ನೇ ಅರ್ಥ 

ಮಾಡಿಕೊಳ್ಳಲಾಗದ ನಮ್ಮ ಕಮ್ಮುನಿಸ್ಟರಿಗೆ ಈ ದೇಶದಲ್ಲಿ ಭವಿಷ್ಯವಿದ್ದಂತಿಲ್ಲ. ಸೋಶಲಿಸ್ಟರು 

ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರೂ ತಮ್ಮ ವ್ಯಕ್ತಿವಾದದಿಂದಾಗಿ ಮತ್ತು ಸಂಘಟನೆಯ 

ಕೊರತೆಯಿಂದಾಗಿ ಹರಿದು ಹಂಚಿ ಹೋಗಿದ್ದಾರೆ. ಈಗ ದೇಶದ ಗಮನ ಸೆಳೆಯುತ್ತಿರುವುದು 

ಈ ದೇಶದ ಪುರೋಹಿತಶಾಹಿಗೆ ನೇರ ಸೆಡ್ಡು ಹೊಡೆದ ಪೆರಿಯಾರ್‌ ತತ್ವ ಮತ್ತು ಬುದ್ಧ 
ಗುರುವಿನ ನಿರೀಶ್ವರವಾದವನ್ನು ವೈಚಾರಿಕವಾಗಿ ಸ್ವೀಕರಿಸಿರುವ ಅಂಬೇಡ್ಕರ್‌ ತತ್ವ - 

ಇವೆರಡರ ಜೋಡಿ. ನರೇಂದ್ರ ಮೋದಿಯವರ ಕೋಮುವಾದಿ ಕೇಂದ್ರ ಸರ್ಕಾರವು ಇತ್ತೀಚೆಗೆ 
ಮದ್ರಾಸ್‌ ಐ.ಐ.ಟಿ.ಯ ಪೆರಿಯಾರ್‌-ಅಂಬೇಡ್ಕರ್‌ ವೇದಿಕೆಯನ್ನು ನಿಷೇಧ ಮಾಡಿದ್ದು 
ನಮಗೆಲ್ಲಗೊತ್ತು.. ಇದೊಂದು ದಿಕ್ಸೂಚಿಯಾಗಿರಬಹುದೆ? 


x 


ಬಾಪು ಘೇ, - ಮ. 


“ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೂರು ವರ್ಷ ತುಂಬಿದೆ. ಈಗ ಮತ್ತೊಂದು ಚುನಾವಣೆ | 


ಹತ್ತಿರ ಬರುತ್ತಿದೆ. ಮಾಜಿ ಅಧ್ಯಕ್ಷರು ನೀವು. ಕಸಾಪದ ಮುಂದಿನ ನಡೆ ಹೇಗಿರಬೇಕು?” - 


| 


ಇದು ರಾಜಕುಮಾರರ ಮತ್ತೊಂದು ಪ್ರಶ್ನೆ. ಆ ಮೂರು ವರ್ಷಗಳ "ಅನುಭವ'ದ ಬಿಂಬಗಳು ' 


ಸಾಲುಸಾಲಾಗಿ ನನ್ನ ಕಣ್ಣ ಮುಂದೆ. ತೀರ ಅಪಬುದ್ಧವಾಗಿ ನಡೆದುಕೊಂಡ ಅಂದಿನ 
ಮುಖ್ಯಮಂತ್ರಿ; ಸಮ್ಮೇಳನದ ಆಂತರಿಕ ವಿಷಯದಲ್ಲಿ ಅನಗತ್ಯ ಮೂಗು ತೂರಿಸಿದ ಆಗಿನ ' 


| 
(| 


ಉಪ ಮುಖ್ಯಮಂತ್ರಿ. ಇಬ್ಬರನ್ನೂ ಎದುರು ಹಾಕಿಕೊಂಡೇ ಶಿವಮೊಗ್ಗ ಸಮ್ಮೇಳನವನ್ನು 1 
; 


ಛ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


[ 


ಸಾಂಗಗೊಳಿಸಿದ ರೀತಿ - ಎಲ್ಲನೆನಪಿಗೆ ಬಂದವು. ಹೇಳಿದೆ : “ಪರಿಷತ್ತಿಗೆ ನೂರು ವರ್ಷ. 
ವಯಸ್ಸಿಗೆ ತಕ್ಕಂತೆ ನಿಧಾನ ಹೆಜ್ಜೆ ಹಾಕುತ್ತಿರಲಿ. ಅವಸರ ಮಾಡಿದರೆ ಅನಾಹುತ. ನಾಡಿನ 
ಪ್ರಾತಿನಿಧಿಕ ಸಂಸ್ಥೆಗೆ ಸ್ವಾಭಿಮಾನ, ಘನತೆ ಮುಖ್ಯ. ಪ್ರಭುತ್ವದ ಮುಂದೆ ಮೊಣಕಾಲೂರಿ 
ಕೈ ಚಾಚುವ ದೈನ್ಯತೆ ಆಧ್ಯಕ್ಷರಿಗೆ ಬರದಿರಲಿ, ಇಷ್ಟೆ”. 


ಮತ್ತೆ ಕುಗೆ-ಕೋಗಿಲೆಯ ಧ್ಯಾನಃ. ನನ್ನ ಕಾವ್ಯದ ಕಾಡಿನ ಕಪ್ಪಿನಲ್ಲೂ ಈ ಕಪ್ಪು ಸುಂದರಿಯರು 
ಯಾವಾಗಲೂ ಜೋಡಿ ಹಕ್ಕಿಗಳೇ. ನನ್ನ "ಶಾಲ್ಮಲಾ ನನ್ನ ಶಾಲ್ಮಲಾ' ಸಂಕಲನದ ಈ 
ಕವನ ನೋಡಿರಿ (೧೯೯೦). | 


ಸಂಶಯಾತ್ಮ 


ಕುಂತಿದ್ದೇವೆ ನಾವಿಲ್ಲಿ ಅಲ್ಲಿ 
ಬಿಳಿಯ ಬಾನ ಹಿನ್ನೆಲೆಯಲ್ಲಿ 
ಗಿಡದ ತುದಿಯಲ್ಲೊಂದು ಹಕ್ಕಿ... 


ಬಣ್ಣ ಯಾವುದೋ ಏನೋ, ಆದರೆ 
ಕಾಣುತ್ತಿದೆ ಕಪ್ಪ. 
ಕಾಗೆಯೋ ಕೋಗಿಲೆಯೋ... 


ತಡೆ ಗೆಳೆಯ, ಬೆಟ್ಟು ಕಟ್ಟೋಣಂತ. 
ಅದು ಬಾಯಿ ಬಿಟ್ಟಾಗ- 

ಕುಹೂ ಎಂದೋ ಕಾಕಾ ಎಂದೋ 

ನನ್ನ ಹಣ ನಿನಗೋ ನಿನ್ನ ಹಣ ನನಗೋ 
ಸಲ್ಲುತ್ತದೆ, ಬರೋಬರಿ. 


ಆದರೆ ಕೇಳಿಲ್ಲಿ. ಕಾ.. ಕಾ.. ಅಂದಾಗ 
ನೆಗಡಿಯಾಗಿ ಗಂಟಲು ಕಟ್ಟೆ ದನಿ ಒಡೆದ 
ಕೋಗಿಲೆ ಯಾಕಾಗಿರಬಾರದು ಅದು? 


ಅಥವ ಕೂ..ಹೂ.. ಅಂದಾಗ, ಒಂದೇ ಸಮನೆ 
ಒದರಿ ಒದರಿ ರಾಗ ಕಲಿತ 
ಕಾಗೆ ಯಾಕಾಗಿರಬಾರದು ಅದು? 


ಮೇಲಾಗಿ, ಅದರ ಬಣ್ಣದ ಬಗ್ಗೆ ಕೂಡ 
ನಮಗಿಲ್ಲ ಗ್ಯಾರಂಟಿ 


ಅಲ್ಲವೆ? 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೯ 


| ಲಲಿತ ಪ್ರಬಂಧ | 
ಮನೆಯೊಳಗಾದೊ...! 


ಮನಯಳಗ 
* ಈರಪ್ಪಎಂ. ಕಂಬಳಿ 


ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಾಗಿನಿಂದಲೂ ನನ್ನನ್ನು ಅನುದಿನ ವಿಪರೀತ ಕಾಡುತ್ತಿರುವ 
"ದಾಸವಾಣಿ' ಇದು. ಸಂಸಾರ ಎಂಬೋ ಈ ಮಹಾ ಸಾಗರದೊಳಗೆ ಈಸಬೇಕು ಇದ್ದೂ 
ಜೈಸಬೇಕು' ಎಂದು ಸಾರಿದ ದಾಸಶ್ರೇಷ್ಠರ ಮಾತು ಸುಖಾ ಸುಮ್ಮನೆ ಆಡಿದ್ದೇನು? ಹಾಗೆ 
ಗೃಹಸ್ಥ ಜೀವನ ನಡೆಸಲು "ಮನಿ'ಯೂ ಬೇಕು "ಮನೆ'ಯೂ ಬೇಕು. ಮನೆಯೆಂದ ಮೇಲೆ 
"ಮನೆಯಾಕೆ'ಯೂ ಇರಬೇಕು. ಇಲ್ಲದಿದ್ದರೆ ಅದೊಂದು "ಅರ್ಥ'ವಿಲ್ಲದ ಬದುಕು ಆದೀತು. 
ಅಷ್ಟೆಲ್ಲ ಇದ್ದರೂ, ಮನೆಯಾಕೆಯನ್ನು ಸಂಪಾದಿಸಲು ಹೇಗೊ ಹಾಗೆಯೇ ಆಕೆಯನ್ನು 
"ಮೇಂಟೇನ್‌' ಮಾಡುವಲ್ಲಿ ಸೋತ ಪುರುಷ ಸಿಂಹಗಳೆಷ್ಟೋ ಅರ್ಧ ದಾರಿ 
ಕ್ರಮಿಸುವಷ್ಟರಲ್ಲಿಯೇ ದಮ್ಮು ಹತ್ತಿ "ಗೋವಿಂದಾ ಗೋವಿಂದ' ಎಂದು ಬಾಯ್ತುಂಬ 
ಹಾಡಿದ್ದು, ಸೊಗಸಾದ ರೂಪಕ. 


"ಮನೆ' ಅಂದರೆ ಈಗ ನಿಜವಾಗಿಯೂ ಅದು ವಿಶಾಲ ಪ್ರಪಂಚವನ್ನುಸಂಕೇತಿಸುತ್ತದೆಯಲ್ಲವೆ? 
ಅದಕೆಂತಲೇ "ಮನೆ ಗೆದ್ದುಮಾರು ಗೆಲ್ಲು' ಅಂತ ಬಲ್ಲವರು ಹೇಳಿದ್ದು. ಮನೆ ಗೆಲ್ಲುವದೆಂದರೆ 
ಪರೋಕ್ಷವಾಗಿ ಮನೆಯಾಕೆಯ "ಮನ' ಗೆಲ್ಲುವುದೇ ಆಗಿದೆ. ಲೋಕದ ಡೊಂಕ ತಿದ್ದಲು 
ಹೋಗುವ ಮೊದಲು ನಿಮ್ಮ ನಿಮ್ಮ ಮನವ /ನಿಮ್ಮ ನಿಮ್ಮ ಮನೆಯಾಕೆಯ) ಸಂತೈಸಿಕೊಳ್ಳಿ 
ಎಂದಿದ್ದು. ಅದಕೆಂದೇ ಮನೆಯ ಪ್ರಪಂಚವೂ ಅಷ್ಟೇ ಅದ್ಭುತ. ನಮ್ಮ ತಿಳಿವಳಿಕೆಗೆ ಒಗ್ಗಿದ, 
ನಮ್ಮ ಅನುಭವದ ತೆಕ್ಕೆಗೆ ದಕ್ಕಿದ ಸುಖವಷ್ಟೇ ನಮ್ಮ ಪಾಲಿಗೆ. ಸಾಂಸಾರಿಕ ಬದುಕಿನ 
ಕಷ್ಟ-ಸುಖಗಳ ಲೆಕ್ಕಾಚಾರಗಳೆಲ್ಲ ಕೊನೆಗೂ "ಫೈಸಲ್‌' ಆಗುವುದೇ ಇಲ್ಲ. ಈ 
"ಕೊಡು-ಕೊಳ್ಳು'ವಿಕೆಯ ಬದುಕಿನ ವ್ಯವಹಾರದಲ್ಲಿ ಚುಕ್ತಾಇತ್ಯರ್ಥ ಅನ್ನುವುದೇ ಇಲ್ಲ. 
ಉಸಿರಾಟ ನಿಲ್ಲುವವರೆಗೂ! ಅದನ್ನೇ ಅಡಿಗರು "ಇದು ಬಾಳು ನೋಡು, ಇದ 
ತಿಳಿದೆನೆಂದರೂ ತಿಳಿದ ಧೀರನಿಲ್ಲ' ಅಂದದ್ದು. ಮದುವೆಯಾಗುವುದೇ ಬಾಳಿನ ಅಂತಿಮ 
ಗುರಿಯಾಗಲಿ, ಬಲು ದೊಡ್ಡ ಸಾಧನೆಯಾಗಲಿ ಆಗಲಾರದು. ನಂತರವೂ ಸಹನೀಯವಾಗಿ 
ಬದುಕಿ ತಮಗೆ ತಾವೇ ಮಾದರಿಯಾಗುವುದಿದೆಯಲ್ಲ ಅದು ಘನವಾದ ಸವಾಲು. 


ಇಂಥ ಜಿಜ್ಞಾಸೆಯ ಹುಚ್ಚಿಗೆ ಬಿದ್ದಾಗಲೇ, "ಆದರ್ಶ ದಾಂಪತ್ಯ' ಅನ್ನುವುದೇನಾದರೂ ಇದೆಯೇ 
ಪ್ರಪಂಚದಲ್ಲಿ? ಅನ್ನುವುದು ಈಗ ನನ್ನನ್ನು ಕಾಡುವ ಅಸಲು ಪ್ರಶ್ನೆ. ಸ್ವಯಂ ಘೋಷಿತ 
ಆದರ್ಶ ದಂಪತಿಗಳನ್ನು ಕಂಡರೇನೇ ನನ್ನೊಳಗೆ ಅನುಮಾನ ಶುರು. ಯಾರಾದರೂ ಹಾಗೆ 
ತಮ್ಮನ್ನು ತಾವೇ ಆದರ್ಶ ದಂಪತಿಗಳೆಂದು ಬಿಂಬಿಸಿಕೊಂಡವರಾದರೆ ಒಂದೋ ಅವರು 
ಆತ್ಮವಂಚಕರಾಗಿದ್ದು ಹೊರ ಜಗತ್ತಿಗೆ ಸೋಗಲಾಡಿಗಳಾಗಿ ನಟಿಸುತ್ತಿರುತ್ತಾರೆ. ಯಾವುದು 


೫ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಸತ್ಯ? ಅರ್ಧ ಸತ್ಯದ ಬದುಕು! “ಕಾಲಿಗೆ ಕಟ್ಟಿದ ಗುಂಡು, ಕೊರಳಲಿ ಕಟ್ಟಿದ ಬೆಂಡು, 
ತೇಲಲೀಯದು ಗುಂಡು-ಮುಳಗಲೀಯದು ಬೆಂಡು' ವಾಹ್‌! ಬಸವಣ್ಣ ನುಡಿದದ್ದುಎಂಥ 
ಬೀಜ ಮಾತು. ವಿಷಮ ದಾಂಪತ್ಯಕ್ಕೆ ಉತ್ತಮ ನಿದರ್ಶನವೆಂಧರೆ ಜೈಮಿನಿ ಭಾರತದಲ್ಲಿ 
ಬರುವ ಚಂಡಿ-ಉದ್ದಾಲಕ ಮುನಿಯ ದಾಂಪತ್ಯ ಪ್ರಸಂಗ. 


ದಾಂಪತ್ಯದ ಪರಿಭಾಷೆಯನ್ನು ಕನ್ನಡದ ಇಬ್ಬರು ಮಹತ್ವದ ಕತೆಗಾರರು ರೂಪಕವಾಗಿಸಿರುವ 
ಪರಿಯನ್ನು ನೋಡಿರಿ. ನಾಗತಿಹಳ್ಳಿ ಚಂದ್ರಶೇಖರ “ದಾಂಪತ್ಕ ಅನ್ನುವುದು ಆಗಾಗ 
ಕೊಳೆಯಾಗುವ ಬಟ್ಟೆಯಿದ್ದಂತೆ. ನಾವದನ್ನು ನಮ್ನಮ್ಮ ಮನೆಯ ಒಳಗೇ ಒಗೆದು 
ಶುಚಿಗೊಳಿಸುತ್ತಿರಬೇಕು' ಎಂದರೆ; ಅಮರೇಶ ನುಗಡೋಣಿ - "ಕಾಗೆಯೊಂದು ತೆಂಗಿನ 
ಗರಿಯ ಮೇಲೆ ಕೂರಲು ಹೋಗುವಷ್ಟರಲ್ಲಿಗರಿ ಅದರ ಭಾರಕ್ಕೆ ಕೆಳ ಬಾಗುತ್ತದೆ. ತಕ್ಷಣ 
ಬೀಳುವ ಭಯದಿಂದ ಕಾಗೆ ರೆಕ್ಕೆ ಬಿಚ್ಚಿ ಮೇಲಕ್ಕೆ ಹಾರುತ್ತದೆ. ನೆಲೆ ನಿಂತ ಮತ್ತೊಂದು ಗರಿಯ 
ಮೇಲೆ ಹೋಗಿ ಕೂರಲು ಪ್ರಯತ್ನಿಸುತ್ತದೆ. ಆಗ ಅದೂ ಬಾಗಿದಾಗ ಅತಂತ್ರ ಅನ್ನಿಸಿ. 
ಕೂರುವುದಕ್ಕೆ ನಿಶ್ಚಲ ಜಾಗ ಹುಡುಕಿಕೊಂಡು ಹೋಗುತ್ತದೆ.' ಏಳು ಬೀಳು ಇದ್ದದ್ದೇ. ಗಂಡನ 
ಎತ್ತರಕ್ಕೆ ಹೆಂಡತಿಯಾದರೂ ಏರಬೇಕು; ಇಲ್ಲಾ ಹೆಂಡತಿಯ ಆಳಕ್ಕೆ ಗಂಡನಾದರೂ 
ಇಳಿಯಬೇಕು. ಪ್ರಪಂಚದಲ್ಲಿ ಬಹುಮಟ್ಟಿಗೆ ಇಜ್ಜೋಡಿಗಳೇ. ಎತ್ತು ಏರಿಗೆ-ಎಮ್ಮೆ ನೀರಿಗೆ. 
ಇದು ಕೇವಲ ಬದುಕುವದಕ್ಕಾಗಿ ನಡೆಸುವ ಹೋರಾಟ. ವಸ್ತುಸ್ಥಿತಿ ಹೀಗಿದ್ದಾಗ, 
ಸಂಸಾರವೆಂದರೇನೆ ಸಂಘರ್ಷಮಯವೆಂಬ ಸತ್ಯ ಮನವರಿಕೆಯಾಗುವ ಹೊತ್ತಿಗೆ ಅವರ 
ತಲೆ ಹಣ್ಣಾಗಿ ಹೋಗಿರುತ್ತದೆ. ಅದಕೆಂತಲೇ ಸಂಸಾರಕ್ಕೆ "ಪ್ರಪಂಚ' ಎಂಬ ವಿಶಾಲ ಅರ್ಥದ 
ಆರೋಪವೂ ಇದೆ, ಬಲ್ಲಿರಾ! ಅಣ್ಣನ ನುಡಿಯಂತೆ ಮಾನವ ಪ್ರಪಂಚವೆಂದರೇನೇ 
“ಕರ್ತಾರನ ಕಮ್ಮಟ'ವಲ್ಲವೇ? 


ಬೀಚಿ ಅವರ ಉವಾಚದಂತೆ "ಹೆಂಡ ಮತ್ತು ಹೆಂಡತಿ' ನಡುವೆ ಅಂಥ ಹೇಳಿಕೊಳ್ಳುವಂಥ 
ವ್ಯತ್ಕಾಸವೇನಿಲ್ಲವೆಂದೂ ಎರಡರಲ್ಲೂ"ಹೆಂಡದ ನಿಶೆ' ಇರುವದೆಂದೂ, ಎರಡೂ ಮತ್ತು 
ಬರಿಸುವ ಗಮ್ಮತ್ತುಗಳೆಂದೂ ಗುರುತಿಸುತ್ತಾರೆ. ಹಾಗಾದರೆ "ಹೆಂಡತಿ ಪ್ರಾಣ ಹಿಂಡತಿ' 
ಎಂದು ಯಾರೋ ಕೈಲಾಗದ ಮೂಳ ಹೇಳಿಕೊಂಡು ಅತ್ತಿರಬೇಕು. ಈ ಹಿಂಡುವ 
ಕ್ರಿಯೆಯಿದೆಯಲ್ಲ ಅದು ಕೆಲವು ಮನೆಗಳಲ್ಲಿ ವೈಸ್‌-ವರ್ಸ್‌ ಆಗಿದ್ದಿರಲೂಬಹುದು. ಅದು 
ಅವರವರ ಮನೆಯೊಳಗಿನ ಸಾಂಸಾರಿಕ ಗುಟ್ಟು. ಸುಮ್ಮನೆ ಕರ್ಮ-ಗಿರ್ಮ ಎಂದು 
ಅರ್ಥವಿಲ್ಲದ ಆರೋಪ-ಪ್ರತ್ಕಾರೋಪ ಮಾಡುವುದು ಬೇಡ. ಸಂಸಾರ ಅಂದ ಮೇಲೆ 
ಜಗಳವಾಡದಿದ್ದರಾಗುತ್ತದೆಯ? ಮೋಸ-ತಟವಟವಿಲ್ಲದಿದ್ದರೆ ಅದೊಂದು ಸಂಸಾರವೆ? 
“ಥೂ ಬೇವರ್ಸಿಗಳ ಬದುಕು'. ಥೇಟು ಸ್ಟೀರಿಯೋಟೈಪು! ಇಂಥ ಕಡೆ ಏನೇನೂ ಸ್ವಾರಸ್ಯ 
ಇರಲಾರದು. ಇದು ಸಂಸಾರದಲ್ಲಿ ಸಾಕಷ್ಟು ಸರ್ವೀಸು ಮಾಡಿ, ತಲೆ ಹಣ್ಣಾಗಿಸಿಕೊಂಡವರ 
ಅನುಭವದ ಅಂಬೋಣ. 


ಸಂಕ್ರಮಣ ೪೨೨/ ಜುಲೈ-ಆಗಸ್ಟ್‌ ೨೦೧೫ ೧೧ 


"ನೀವು, ಹೆಂಡತಿಗೆ ಹೆದರುತ್ತೀರಾ?' ಎಂದು ಆಪ್ತವಾಗಿ ಯಾರೇ ಸತ್‌ಗೃ ಹಸ್ಥರನ್ನು ಕೇಳಿ 
ನೋಡಿರಿ. "ಅದನ್ಯಾಕೆ ಕೇಳ್ತೀರಿ ಬಿಡ್ರೆಪಾ!' ಎಂದು ಅದು ಬೆಡ್ರೂಮ್‌ Sa 

ನಾಚಿಕೊಳ್ಳುತ್ತಾರೆ, ಮುಖ ಕೆಂಪಾಗಿಸಿಕೊಂಡು. ನಮ್ಮೂರ ಶೆಟ್ಟರು ಮಾತ್ರ ನಿರ್ಲಜ್ಜರಂತೆ 
ಖುಲ್ಲಂ ಖುಲ್ಲಾ "ಹೇಳತೇನ ಕೇಳ ಹಂಗಾರ!' ಅಂದವರೇ, “ಮನ್ಯಾಗ ನಾವು ಒಂದ್‌ 
ನಮೂನಿ ಅಗ್ರೀಮೆಂಟು ಮಾಡಿಕೊಂಡಿವಿ ಏನಪಾ. "ಹಗಲೊತ್ತು ನೀ ಹೇಳಿದ್ದಂಗ 
ಕೇಳತೀನು; ರಾತ್ರಿ ಹೊತ್ತನಾ ಹೇಳಿದ್ದಂಗ ಕೇಳಬೇಕಾ ನೀ'. ಅನ್ನೋದೆ ನಮ್ಮ ಅನ್‌ರಿಟನ್‌ 
ಕರಾರು. ಅದನ್ನೇ ಊರ ಮಂದಿ "ಟ್ರು ಹೆಣ್ಣಿ ಹಾಕಿದ ಗೆರಿ ದಾಟೂದಿಲ್ಲಪ್ಪೋ ದಾಟುದಿಲ್ಲ' 
ಅಂಬತಿರತಾವು. ತಿರುಬೋಕಿಗಳು, ಅವಕ್ಕೇನು ಗೊತ್ತು, ನಮ್ಮ ನಮ್ಮ ಮನಿ ಒಳಗಿನ 
ಮಜಕೂರು? ನಮ್ಮ ಸುಖ ನಮ್ಮದು ಏನಪಾ. ಹಾಗೊಂದು ಒಳ ಒಪ್ಪಂದ ಇಲ್ಲಿದ್ರ 
ಒಗ್ಗಾಲಿ ಆಗ್ತದ ಎತ್ತಿನ ಗಾಡಿ. ಅದು ಯಾವನಿಗಿ ಬೇಕ್ರೆಪಾ?'' ಅಂದವರೇ ತಮ್ಮ ಸಂಸಾರಿಕ 
ಬದುಕಿನ ಗುಟ್ಟನ್ನೇ ರಟ್ಟು ಮಾಡಿದವರಂತೆ ಕುಡಿ ಮೀಸೆಯಲ್ಲೇ ನಕ್ಕು, ಪ್ರಪಂಚ 'ಸೆದ್ರವರಂತೆ 
ಬೀಗುತ್ತಿದ್ದರು! 


ಆಜೂ ಆಟ ಆಡು, ಅದೇನಿದ್ದರೂ ಮನೆಯೊಳಗೆಯೆ ಆಡಿ ನೋಡು. ಸ್ಪಂಪು ಊರು, 
ಬ್ಯಾಟು ಬೀಸು, ಬೌಲಿಂಗ್‌ ಮಾಡು-ಏನೇ ಆಡು, ಮನೆಯೊಳಗಾಡು. ಇದೊಂದು 
ವಿಷಯದಲ್ಲಿ ಮಾತ್ರ ಹೆಂಗಸರು ಮಹಾ ಸ್ವಾರ್ಥಿಗಳಂತೆ ವರ್ತಿಸುತ್ತಾರೆ. ಬಿಟ್ಟು 
ಕೊಡುವುದಿಲ್ಲ. ಬಹುಶಃ ಅವರನ್ನು ಅನಾದಿ ಕಾಲದಿಂದಲೂ ಕೌಟುಂಬಿಕ ಚೌಕಟ್ಟಿನಲ್ಲಿ 
ಬಂಧಿಸಿದ್ದ ಕಾರಣಕ್ಕೆ ಹಾಗೆ ಆಡುತ್ತಾರೇನೊ. ಅನೇಕ ಮನೆಗಳಲ್ಲಿ ಗಂಡನನ್ನು ಹಾಗೆ ಹದ್ದು 
ಬಸ್ತಿನಲ್ಲಿಟ್ಟುಕೊಳ್ಳಲಾಗದವಳು ಅವಳೆಂಥ ಹೆಂಡತಿ? ಒಂದು ಕಡೆ ಮಡದಿ ಮತ್ತೊಂದು 
ಕಡೆ ಮಾತಾಶ್ರೀ ಇಬ್ಬರೂ ಜಿದ್ದಿಗೆ ಬಿದ್ದವರಂತೆ ಹಗ್ಗ ಜಗ್ಗಾಟದಲ್ಲಿ ತೊಡಗಿದರೆ ಮುಗಿಯಿತು 
ಗಂಡನೆನ್ನಿಸಿಕೊಂಡವನ ಪಾಡು. "ಯಾರಿಗೂ ಹೇಳೋಣ ಬ್ಯಾಡ!' ಆ ನರಕ. ಮದುವೆ 
ಆದ ಮೇಲೆಯೇ ನಿಜವಾದ ಆಟ ಶುರು. ಇಲ್ಲಿಯಾರು ಸೋತರು ಯಾರು ಗೆದ್ದರು ಅನ್ನುವುದು 


ಮುಖ್ಯವಲ್ಲ. ಚೆನ್ನಾಗಿ ಆಡಿ ಕ್ರೀಡಾಮನೋಭಾವ ಮೆರೆಯುವುದಷ್ಟೇ ಬೇಕು. ಅದಷ್ಟೇ 
ನಮ್ಮ ಪಾಲಿನ ಬದುಕು. 


ಬೆಚ್ಚನೆಯ ಮನೆಯಾಗೆ 

ವೆಚ್ಚಕ್ಕೆ ಹೊನ್ನಾಗೆ 

ಇಚ್ಛೆಯನ್ನರಿವ ಸತಿಯಾಗೆ 

ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ 
ಕವಿಯ ಸ್ವರ್ಗದ ಪರಿಕಲ್ಪನೆ ಸೊಗಸಾಗಿದೆಯಲ್ಲವೆ? ? ಸರ್ವಜ್ಞನೇನೋ ಸಲೀಸಾಗಿ 
ಹೇಳಿಬಿಟ್ಟ. ಮೂರೂ ಸಮರ್ಪಕವಾಗಿದ್ದಾಗ ಆ ಮಾತು. ಒಂದಿದ್ದರೆ ಇಂದು ಇರುವುದಿಲ್ಲ. 


ಏನಾದರೊಂದು ಕೊರತೆ ಕಾಡುತ್ತಿರುತ್ತದೆ: ಪ್ರತಿಯೊಬ್ಬರ ಬದುಕಿನಲ್ಲಿ ಇಲ್ಲದ ಸ್ವರ್ಗವನ್ನು 
ಆಗ ಎಲ್ಲಿಂದ ಇಳಿಸಲು ಸಾಧ್ಯ? ಇರುವುದರಲ್ಲೇ ನೆಮ ದಿಯ ಸ್ವರ್ಗ ಕಂಡುಕೊಳ್ಳಬೇಕು. 


ಸಂಕವ ಹೆ 
೧೨ ಕ್ರಮಣ ೪೨೨ / ಜುಲೈ ಆಗಸ್ಟ್‌ ೨೦೧೫ 


ಒಂದು ಕಾಲದ ಉತ್ತರ ಕರ್ನಾಟಕದ ಗ್ರಾಮ ಜಗತ್ತಿನಲ್ಲಿ ಯಾವನಾದರೂ ಅಚಾನಕ 
ಟೀ-ಕಾಫಿ ಕ್ಲಬ್‌ಗೆ ತಲೆ ಹಾಕಿದನೆಂದರೆ, “ಯಾಕಲೇ ತಮ್ಮಾ, ಕುಟುಂಬ ಊರಾಗ 
ಇಲ್ಲೇನು?” ಎಂದು ಕೇಳುತ್ತಿದ್ದರು. ಅದಕ್ಕೆ ಅವನು “ತವರು ಮನಿಗೆ ಹೋಗೇತೇಳ್ರಿ” ಎಂಬ 
ಸಮಜಾಯಿಷಿ ನೀಡುತ್ತಿದ್ದ. ಒಗಟಿನಂಥ ಈ ಪ್ರಶ್ನೋತ್ತರ ಪರೋಕ್ಷವಾಗಿ ಹೆಂಡತಿ 
ಊರಲ್ಲಿಲ್ಲದುದನ್ನೇ ಸೂಚಿಸುತ್ತಿತ್ತು. ಕುಟುಂಬವೆಂದರೆ ಹೆಂಡತಿ, ಹೆಂಡತಿಯೆಂದರೆ 
ಕುಟುಂಬ. ಆದುದರಿಂದಲೇ ಹೆಂಡತಿಗೆ "ಮನೆಯಾಕೆ' ಎಂಬ ಪಟ್ಟ. "ಮದುವೆಯಾಗದವನಿಗೆ 
ಮೋಕ್ಷವಿಲ್ಲ' ಎಂಬ ನಾಣ್ಣುಡಿಯೂ ಸಾಂಸಾರಿಕ ಜಗತ್ತಿನ ಮಹತ್ವವನ್ನೇ ಸಾರುತ್ತದೆ. 
ಅಂತೆಯೇ ಮದುವೆಯಾಗದೆ ಸತ್ತವನಿಗೆ ಯಥೋಚಿತ ಸಂಸ್ಕಾರವಿಲ್ಲದೆ, ಪಶುಪ್ರಾಣಿಗಳನ್ನು 
ಹೂಳುವಂತೆ ಹರಿಗುಣಿಗೆ ಹಾಕುವ ರುಢಿಯಿತ್ತು. ಪ್ರಕೃತಿ ಧರ್ಮಕ್ಕೆ ವಿರೋಧವಾಗಿ 
ನಡೆದುಕೊಳ್ಳುವ, ಸಕಾಲದಲ್ಲಿ ಮದುವೆಯಾಗದೆ ಇದ್ದವನನ್ನು ಹಳ್ಳಿಗಳಲ್ಲಿ "ನನ್ಯಾಸಿ' ಎಂಬ 
ಬೈಗುಳಕ್ಕೆ ಈಡು ಮಾಡುತ್ತಿದ್ದರು. ಅಂಥ ಬಿರುದು ಬೇಕೆ ನಮಗೆ? ಸರ್ವಥಾ ಸಲ್ಲದು. 


ಪುರುಷಸಿಂಹವನ್ನು ಹಾಗೆ ಪಳಗಿಸುವುದಕ್ಕೆ, ಪಳಗಿಸಿ ಪಳಗಿಸಿ ಮನೆಯಂಬೋ 
ಪಂಜರದೊಳಗೆ ಹಾಗೆ ಕೂಡಿ ಹಾಕುವದಕ್ಕೆ "ಮದುವೆ' ಎಂಬ ಖೆಡ್ಡ ಸಿದ್ಧಪಡಿಸಿರಬೇಕು. 
ಇದೂ ಒಂದು ತೆರನಾದ ಶಿಕಾರಿಯೇ ಸೈ. ಹಾಗೆ ಸಂಸಾರವೆಂಬೊ ಪಂಜರದಲ್ಲಿ 
ಗೃಹಬಂದಿಗಳಾದ ಮೇಲೆ ಸಿಂಹ-ಸಿಂಹಿಣಿಯರಲ್ಲಿಯಾರ ಕೈ ಮೇಲಾಗುತ್ತದೆಂದು ಹೇಳಲಿಕ್ಕೆ 
ಬರುವುದಿಲ್ಲ. ಹೊರಗಿನವರಿಗೆ ಬರಿ ಘರ್ಜನೆ ಮಾತ್ರ ಕಿವಿಗೆ ಬೀಳುತ್ತಿರುತ್ತದೆ. ಅದಕೆಂದೇ 
"ವಿವಾಹ ಅನ್ನುವುದು ಒಂದು ಸಂಸ್ಥೆ' ಎಂದು ಸಮಾಜಶಾಸ್ತ್ರ ಪರಿಭಾಷಿಸುತ್ತದೆ. ಸಮಾಜ 
ಶಾಸ್ತ್ರವು ವಿವಾಹವನ್ನು ಒಂದು ಸಂಸ್ಥೆ ಎಂದು ವ್ಯಾಖ್ಯಾನಿಸಿದ ಮೇಲೆ ದಾಂಪತ್ಕಕ್ಕೊಂದು 
ಶೀಲ ಅಂಥ ಇರಲೇಬೇಕಲ್ಲವೆ? ಶೀಲ ಎಂದಾಕ್ಷಣ ಯಾರೂ ಮೆಟ್ಟಿ ಬೀಳಬೇಕಾಗಿಲ್ಲ. 
_ ಅದು "ನಡತೆ' ಅಷ್ಟೆ. ಎಷ್ಟೋ ಮನೆಗಳಲ್ಲಿ ಶೀಲಕ್ಕೆ ಸಂಬಂಧಿಸಿದ ಆ ತೆಳು ಗೆರೆಯೇ ವಿಪರೀತ 
ತರ್ಕಕ್ಕೆ ಗ್ರಾಸವಾಗಿ, ಸಮಸ್ಯೆಯ ಎಳೆಯಾಗಿ ಅಹೋರಾತ್ರಿ ಕಾಡುತ್ತಿರುವುದುಂಟು.? ನಾನೇನ್ರಿ 
ನಿಮಗೆ ಕಡಿಮೆ ಮಾಡಿದ್ದೀನಿ? ನನ್ನಲ್ಲಿ ಇಲ್ಲದೆ ಇರೊ ಅಂಥದ್ದೇನನ್ನು ಅವಳಲ್ಲಿಕಂಡಿದ್ದೀರಿ?' 
ಎಂದು ನಿತ್ಯ ಗಂಡನ ಕೊರಳುಪಟ್ಟಿ ಹಿಡಿದು ಜೋತುಬಿದ್ದ, ಜಂಕಿಸಿ ಕೇಳುವ ಪತಿವೃತೆಯರು; 
ತಪ್ಪಿತಸ್ಥ ಮುಖಭಾವವನ್ನು ಮರೆಮಾಚಿದಂತೆ ಹೆಂಡತಿಯನ್ನು ಸಂತೈಸಲು ಪರ್ಯಾಯ 
ಮಾರ್ಗೋಪಾಯ ಹುಡುಕುವ ಸತ್‌ಗೃಹಸ್ಥರಿಗೆ ಒಂದು ಸುಳ್ಳಿಗೆ ಹತ್ತಾರು ಸುಳ್ಳು ಪೋಣಿಸುವ 
ಅನಿವಾರ್ಯತೆ. ರೆಡ್‌ಹ್ಯಾಂಡಾಗಿ ಸಿಕ್ಕಿ ಬಿದ್ದಾಗಲೂ ತಾನು ಗಂಡಸು, ದುನಿಯಾ 
ಮಾಡುತ್ತೇನೆ (ನೋಡಿಕೊಂಡು ತೆಪ್ಪಗೆ ಬಿದ್ದಿರು) ಎಂಬ ಭಂಡತನ ಮರೆಯುವ ಗಂಡಂದಿರು. 
ಛೇ ಛೇ ಛೇ ಒಂದೇ ಎರಡೇ, ಸಂಬಂಧ ಅನ್ನುವದಕ್ಕೆ ಅದೆಷ್ಟು ಮುಖಗಳು? ಅದೆಷ್ಟು 
ಆಯಾಮಗಳು? ಅರ್ಥೈಸುವುದೇ ಕರ ಕಷ್ಟ. ಇಂಥವೆಷ್ಟೋ ಪ್ರಶ್ನೆಗಳಿಗೆ ಗ್ರಾಮೀಣ ಪರಿಸರದ 
ಜನಪದ ಲೋಕದಲ್ಲಿ ಪರಿಹಾರಗಳನೇಕ ಸಿಕ್ಕಾವು, ಬೆದಕಿಕೊಂಡು ಹೋದರೆ. 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೧೩ 


ಸೀರೆ ಎತಿಕಟಿ ಕೊಟಿಗೆಯ ಹರಗಸ ಬಳಿಯುವುದರಲ್ಲಿ ತೊಡಗಿದ್ದ ಮನೆಯಾಕೆಯೊಬ್ಬಳ 
ಬಳಿ ಬಂದ ನೆಲೆಯ ಮುತ್ತೆದೆಯೊಬ್ಬಾಕೆ- 


೦ತಾಕು ಇಟಗೊಂಡು ಚಿಪ್ಪಾಡಿ ಬಳಿವಾಕಿ 
ಚಿಂತಿ ಇಲ್ಲೇನ ನಿನಗಿಷ್ಟು, ನಿನ ಗಂಡ 
ಅಲ್ಲೊಬ್ಬಳ ಕೂಡ ನಗುತಿದ್ದ 
ಎಂದು ಚಾಡಿ ಹೇಳುವವಳಂತೆ ಅಲವತ್ತುಕೊಂಡಾಗ, ಅದಕ್ಕೆ ಪ್ರತ್ಯುತ್ತರ ಕೊಡುವಂತೆ, 
ಈಕೆ- 


ನಕ್ಕರೆ ನಗಲೇಳು ನಗೆಮುಖದ ಕ್ಯಾದಿಗಿ 

ನಾ ಮುಚ್ಚಿ ಮುಡಿವ ಪರಿಮಳದ ಆ ಹೂವ 

ಅವಳೊಂ ುಗಳಿಗಿ ಮುಡಿಯಲಿ 
ಎಂದು ಅರ್ಥಗರ್ಭಿತವಾಗೇ ಉತ್ತರಿಸುವ ಮೂಲಕ ಆಕೆಯ ಬಾಯಿ ಮುಚ್ಚಿಸುತ್ತಾಳೆ- 
ನಂತರ ಏಕಾಂತದಲ್ಲಿ ಗಂಡನನ್ನು ವಿಚಾರಿಸಿಕೊಂಡರಾಯಿತೆಂದು ಬಗೆದು. ಕಣ್ಣಿಗೆ ಬಿದ್ದ 
ಸಣ್ಣಪುಟ್ಟ ಪ್ರಸಂಗಗಳನ್ನೇ ಬಣ್ಣಗಟ್ಟಿ. ಇಲ್ಲಸಲ್ಲದ ಪ್ರಕರಣವಾಗಿಸುವ "ಹಗರಣಗಿತ್ತಿ'ಯರು 
ಎಲ್ಲಕಡೆಗೂ ಇರುತ್ತಾರೆ. ಹಾಗೆ ತಲೆಯೊಳಗೆ ಹುಳು ಹಾಕಲು ಬಂದವರನ್ನು ನಯವಾಗೇ 
ನಿರಾಕರಿಸುವ ಮೂಲಕ, ಗಟ್ಟಿಯಾಗಿ ನಿಂತು ಸಂಬಂಧವನ್ನು ನಿಭಾಯಿಸುವ ಆ 
ಜಾಣತನವನ್ನು, ಆ ಪಟ್ಟುಗಳನ್ನು ಅದೆಲ್ಲಿ ಕಲಿತಿರುತ್ತಾರೋ ಗೊತ್ತಿಲ್ಲ. ಇದೇ ನಿಜವಾದ 
"ಆರ್ಟ್‌ ಆಫ್‌ ಲಿವಿಂಗ್‌ 1 


ಇವತ್ತು "ಮನಿ ಮೈಂಡೆಡ್‌' ಆದ ನಾಗರಿಕ ಜಗತ್ತು ರೊಕ್ಕದ ಬೆನ್ನು ಹತ್ತಿದೆ, ನಿಜ. ಎಲ್ಲದಕ್ಕೂ 
ನಿರುಪಾಧಿಕ ವಸ್ತು ಅದೇ ಆದಾಗ ಮನೆಯ ಕಡೆ ಗಮನ ಕಮ್ಮಿ ಆಗಿ ಅದೆಷ್ಟೋ ಮನೆಗಳು 
ಮೂರಾಬಟ್ಟೆ ಆಗಿರುವುದೂ ದಿಟ. ಹಾಗಂತ ಯಾರಿಗೆ ಬೇಕಾಗಿಲ್ಲ ದುಡ್ಡಿನ ದವಲತ್ತು? 
ಹಣ ಅಂದಾಕ್ಷಣ ಹೆಣವೂ ದಿಗ್ಗನೆ ಎದ್ದು ಕೂರುವಾಗ. ಮನೆಯ ಖರ್ಚಿಗೆ ಅಗತ ೈವಿರುವಷ್ಟೆ 
"ಮನಿ' ಬರುತ್ತಿದ್ದರೆ, ಅಲ್ಲಿ ಮನೆವಾಲ್ರೆ ಸುಸೂತ್ರ. ಹಣ ಹೆಚ್ಚು ಸೇರಿದರೂ ಅಲ್ಲಿ 
ಸಮತೋಲನ ತಪ್ಪುತ್ತದೆ. ಕೊರತೆ ಬಿದ್ದರೂ ಕೆಲಸ ಕೆಡುತ್ತದೆ "ಪೋಗದಿರೆಲೊ ರಂಗ, 
ಬಾಗಿಲಿಂದಾಚೆ' ಎಂದು ದಾಸರೇನೋ ಸಾಂಕೇತಿಕವಾಗಿ ಬಾಲಕಿ ಕ್ರಿಷ್ಣನನ್ನು ಕುರಿತು ಹಾಗೆ 
ಹಾಡಿರಬಹುದು- ಯಾರಾದರೂ ಅವನನ್ನು ಅಪಹರಿಸಬಹುದೆಂದು ಬಗೆದು. ಆದರೆ ಅದು 
ಗೃಹಸ್ಥ ಜೀವನದ "ಬಡಾ ರಂಗ'ರಿಗೂ ಅನ್ವಯಿಸುವಂಥ ಮಾತೇ ಸೈ! ಹೀಗಾಗಿ 
ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ' ಎಲ್ಲ ಕಾಲಕ್ಕೂ ಸಲ್ಲುವಂಥ ನುಡಿ ನೈಪುಣ್ಯ ಅದಕ್ಕಿದೆ, 
ಬಲ್ಲಿರಾ? ಅದಕೆಂದೇ, 'ಮನಿಯೊಳಗಾಡೋ ಗೋವಿಂದಾ! 


"ಮದುವೆ' ಎಂದರೆ ಪನಿಶ್‌ಮೆಂಟ್‌ ಎಂಬ ಶ್ಲೇಷಾರ್ಥವೂ ಇದೆ. ಉಡಾಳ ಹುಡುಗರಿಗೆ 


ಚ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಹೇಳುವ ಮಾತು-"ಊರೊಳಗೆ ಹೋಗು. ನಿನಗೆ ಮದುವೆ ಮಾಡಲು ಕಾದುಕೊಂಡಿದ್ದಾರೆ' 
ಎಂದರೆ, ಅಂಥವನು ತಪ್ಪಿಗಾಗಿ ವಿಚಾರಣೆ - ದಂಡನೆ ಎದುರಿಸಲು ಸಿದ್ಧನಾಗು ಎಂದೇ 
ಅರ್ಥ. ಈ ಎಲ್ಲಕಾರಣಕ್ಕೆ ಲಗ್ನವಾಗುವದೆಂದರೆ ತಮ್ಮ ಪಾಲಿನ ಸ್ವಾತಂತ್ರ್ಯ ಹರಣವೆಂದೇ 
ಭಾವಿಸುವ ಜನ ಎಲ್ಲ ಕಾಲಕ್ಕೂ ಇದ್ದಾರೆ. ಅಂಥವರಿಗೆ ಮದುವೆಯಾಗದವನಿಗೆ 
ಮೋಕ್ಷವಿಲ್ಲ. ಮೊದಲು ಮದುವೆಯಾಗು' ಎಂದು ತಿಳಿ ಹೇಳುವವರೂ ನಮ್ಮಲ್ಲಿದ್ದರು. 
ಆಯಾಯ ಕಾಲ ಘಟ್ಟದಲ್ಲಿ ಏನೇನು ನಡೆಯಬೇಕೊ ಅವು ನಡೆದರೇನೇ ಚೆನ್ನ. ಅದು ಪ್ರಕೃತಿ 
ನಿಯಮ ಅನ್ನಿ ಬೇಕಾದರೆ. ಬೋನಿನ ಹೊರಗೆ ಅಲೆದಾಡಿಕೊಂಡಿರುವ ಇಲಿಗಳು 
ಒಳಹೋಗುವ ದಾರಿ ಹುಡುಕುತ್ತಿರುತ್ತವೆ. ಒಳಗೆ ಸೆರೆಯಾದವುಗಳು ಹೊರಬರುವ 
ದಾರಿಗಣದೆ ತಲೆಯ ಮೇಲೆ ಕೈಹೊತ್ತು ಕೂತಿರುತ್ತವೆ. ಹಾಗಂತ ಯಾವುದೂ ನಿಲ್ಲುವುದಿಲ್ಲ, 
ನಿಲ್ಲಲೂಬಾರದು. ಸ್ವಾತಂತ್ರ್ಯ ಹರಣವೆಂದರೆ ಹೇಗೆ? ಬದುಕು ನಿಂತಿರುವುದೇ 
"ಕೊಡು-ಕೊಳ್ಳುವ' ವ್ಯವಹಾರದ ಮೇಲೆ. ಸುಖ ಪಡೆಯಬೇಕೆಂದರೆ ತುಸು ಸ್ವಾತಂತ್ರ್ಯ 
ಕಳೆದುಕೊಳ್ಳಬೇಕು. ಆ ಲೆಕ್ಕಾಚಾರ ಸಂಸಾರಕ್ಕೂ ಅನ್ವಯಿಸುವಂಥದ್ದು. ಹದಿವಯಸ್ಸಿನ 
ಉರವಣಿಗೆಯಲ್ಲಿ "ಪಾವು ಹಾಲಿಗೋಸ್ಕರ ಹಸು ಸಾಕುವ ಜವಾಬ್ದಾರಿ ಯಾರಿಗೆ ಬೇಕು?' 
ಎಂದು ಜರೆದವ, ಹರೆಯ ಕಳೆದು ಹೊತ್ತು ಹೊರಳಿದ ಮೇಲೆ ಪಶ್ಚಾತ್ತಾಪ ಪಟಿದ್ದಿದೆ. 


ಮಿ 


ಮನೆಯೊಳಗೆ "ರಾಜೀಕುಮಾರ'ರಾಗಿದ್ದವರು ಹೊರ ಪ್ರಪಂಚಕ್ಕೆ ಆದರ್ಶ ದಂಪತಿಗಳಾಗಿ 
ತೋರ್ಪಡಿಸಿಕೊಳ್ಳುವವರಂಟು. ಸೋಗಲಾಡೀ ನಾಗರಿಕ ಜಗತ್ತಿನಲ್ಲಿ 
ಮುಖವಾಡಗಳಿಲ್ಲದೇ ಕಾಣಿಸಿಕೊಳ್ಳುವವರು ವಿರಳಾತಿ ವಿರಳ. ಈಯ್ದ ನಾಯಿ 
ಯಂತಾಡುವ ಹೆಂಡತಿಯ ಗುಣದಿಂದಾಗಿ ಮನೆಯೊಳಗೆ ಯಾರನ್ನೂ ಸೇರಿಸದೆ, 
ಮುಂದೊಂದು ದಿನ ಆದ ನಷ್ಟಭರ್ತಿಗೆ ಗಂಡನೆನ್ನುವ ಪ್ರಾಣಿಯೇ ಕೊನೆಗೆ ತಲೆ ಕೊಡಬೇಕು. 
ಪಶ್ಚಾತ್ತಾಪ ಪಡುವ ಹೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತದೆ. ನನ್ನದೇನಿದ್ದರೂ, ಹಾಗೆ 
ಮನೆಯೊಳಗಾಡೊ ಸತ್‌-ಗೃಹಸ್ಥರನ್ನು ಕುರಿತು ಬರೆಯುವಂಡದ್ದಾಗಿದೆ. “ಬನ್ನಿರಿ 
ಅದೆಲ್ಲಿದ್ದಳಪ್ಪಾ ಮಾಯಾವಿ? ಮನೆಗೆ ಬಂದೊಡನೆ ಮಗನ ಚಹರೆಯನ್ನೇ 
ಬದಲಾಯಿಸಿಬಿಟ್ಟಳಲ್ಲಾ, ಮೋಹಿನಿ' ಎಂಬ ಉದ್ಗಾರ ಬಹುತೇಕ ಮನೆಗಳಲ್ಲಿ "ಸರ್ವೇ" 
ಸಾಮಾನ್ಯ. ಆದರೆ ಹಿಂದೊಮ್ಮೆ ತಾನೂ ಅದೇ ಕೆಲಸ ಮಾಡಿದ್ದು ಆ ತಾಯಿಗೆ ಮರೆತು 
ಹೋಗಿರುತ್ತದೆ, ಪಾಪ! ಇದೇನಿದ್ದರು ಮನೋವೈಜ್ಞಾನಿಕ ಅಧ್ಯಯನಕ್ಕೆ ಸಂಬಂಧಪಟ್ಟ ಐಟಂ 
ಅನ್ನಿರಿ ಬೇಕಾದರೆ. ಎಲ್ಲ ಕಾಲಕ್ಕೂ ಸಲ್ಲುವ ಸಂಗತಿ "ಪೋಗದಿರೆಲೋ ರಂಗಾ 
ಬಾಗಿಲಿಂದಾಚೆ' ಕೇಸು. ಈ ಹುಡುಗಿಯರೇ ಹೀಗೆ. ಗೃಹಿಣಿಯ ಪಟ್ಟಗಟ್ಟಿದ ಕೂಡಲೇ 
ಮಹಾ ಸ್ವಾರ್ಥಿಗಳಾಗಿ ಬಿಡುತ್ತಾರೆ. ಗಂಡನ ಮೇಲೆ ಪೂರ್ಣ ಹಕ್ಕು ಸಾಧಿಸುವ ಹಠ 
ತೊಟ್ಟವರಂತೇ ವರ್ತಿಸುತ್ತಾರೆ ತನ್ನ ಆ ಗಂಡನೆಂಬೋ ಪ್ರಾಣಿಯನ್ನು ತನ್ನ ಕಸ್ಟಡಿಗೆ 
ತೆಗೆದುಕೊಳ್ಳಲು ಏನೆಲ್ಲಾ ಸರ್ಕಸ್ಸು! 


ಆನಂದ್‌ ಆಚಾರ್ಯ ಎಂಬೋ ಮಡಿವಂತ ಹಾರುವ ಹುಡುಗ. ಹೆಸರನ್ನು ಸಾರ್ಥಕ 
ಪಡಿಸಿಕೊಂಡ ತೆರದಲ್ಲಿ, ಮದುವೆಗೆ ಮೊದಲೇ "ಗುಂಡು-ತುಂಡಿನ' ಎಲ್ಲ ಬಗೆಯ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೧೫ 


ಸುಖೋಷ್ಟಗಳಿಗೆ ಆನಂದತುಂದಿಲನಾಗಿ ಸ್ಪಂದಿಸುತ್ತ ಸಖತ್‌ ಸುಖವಾಗೇ ಇದ್ದವ. 
ಮದುವೆಯಾಗಿದ್ದೇ ತಡ, ಅವನ ಹುಡುಗಿ ಅದೇನು ಕಾವುಕಟ್ಟು ಮಾಡಿದಳೊ- ಅದ್ಯಾವ 
ಕಣ್ಣಿಗೆ ಕಾಣದ ತಾಯಿತ ಕಟ್ಟಿಸಿದಳೋ! ಗೆಳೆಯರ ಪಾಲಿಗೆ ಲಭ್ಯವಾ ವಾಗದಂತೆ ಅವನ ಎಲ್ಲ 
ರೆಕ್ಕೆಪುಕ್ಕ ಕತ್ತರಿಸಿ ಹಾಕಿ, ಪುಕ್ಕ ತರಿದ ಹುಂಜದಂತೆ ಬೋಳುಬೋಳಾಗಿಸಿದ್ದಳು, ಆ ತಾಯಿ. 
ಸ್ಕಿನ್‌ ಔಟ್‌ ಮಾಡುವದೊಂದೇ ಒಂದು ಬಾಕಿಯಿತ್ತು. ದಿಗ್ಧಂಧನಕ್ಕೊಳಗಾದ ಅವನನ್ನು 
ಈಗ ನೋಡಿದರೆ ಪಾಪದ ಹುಡುಗ ಅನ್ನಿಸುತ್ತದೆ-ನಿಜವಾಗಿಯೂ ಭವರೋಗಿ! 
ಇಂಥವರನ್ನು ಕಂಡೇ- ಹೊರಗೆ "ಸಾವಿರ ಕುದುರೆಯ ಸರದಾರ ಮನೆಯ ಹೆಂಡತಿಗೆ 
ಪಿಂಜಾರ' ಅಂದಿರಬೇಕು ನಮ್ಮ "ಜಾಣಪದರು!' 


ಇನ್ನೊಬ್ಬನಿದ್ದ. ಮದುವೆಗೆ ಮೊದಲೇ ಅಫಿಡೆವಿಟ್‌ ಹಾಕಿ ಥೇಟು ಕರಾರು ಪತ್ರ 
ಬರೆದುಕೊಟ್ಟವನಂತೇ ವರ್ತಿಸುತ್ತಿದ್ದ “ನಿನ್ನ ಗಾಚಾರ ಕಣಮ್ಮೊೋ, ನಿನ್ನ ಗಂಡಾನಾಗೋನಿಗೆ 
ಚಾಮರಾಜಪೇಟೆಯ ಪುಂಡಪೋಕರಿಗಳ ಸಾವಾಸವಿದೆಯಂತೆ. ಜೋಪಾನ ಮೊದ್ಲು 
ಅವನ್ನು ಹದ್ದುಬಸ್ತಿನಲ್ಲಿಡೋದನ್ನು ಕಲಿ”. ಇದು ಅವನ ಭಾವೀ ಅತ್ತೆಯು ತನ್ನ ಮಗಳ 
ಮನಸ್ಸಿನಲ್ಲಿ ಅಡ್ಡಾನ್ಸ್‌ ಆಗಿ ತಲೆಯೊಳಗೆ ಹಾಕಿ ಕಳಿಸಿದ್ದ ಹುಳು. ಸರಿ, ಮದುವೆಯೂ 
ಆಯ್ತು, ಗುದ್ದಲಿ ಪೂಜೆಯೂ ಆಯ್ತು. ಹಳೆಯ ಗಳೆಯರ ಪಾಲಿಗೆ ಅವ ಮಾತ್ರ ಈಗ 
ನಾಪತ್ತೆ. 


ಕಳೆದು ಹೋದ ಗೆಳೆಯನ ಬಗೆಗೆ ಕೈಕೈ ಹಿಸುಕಿಕೊಂಡು; ಈ ಖಾಸಾ ದೋಸ್ತನ ಪತ್ತೆಯೇ 
ಇಲ್ಲವಲ್ಲ ಎಂದುಕೊಂಡು; ಒಡನಾಟದ ಗೆಳೆಯರೆಲ್ಲ ಒಂದು ದಿನ ಮೊದಲೇ ಪರಸ್ಪರ 
ಮಾತನಾಡಿಕೊಂಡು ನಿರ್ಧರಿಸಿದಂತೆ, "ಮೂದೇವಿ ಏನಾದನೋ..!' ಎಂದು 
ಪೇಚಾಡಿಕೊಂಡು ಅವನ ಮನೆಯ ಗೇಟಿಗೇ ಹೋದರು. ಅವನೋ, ಇವರು ಬರುವ 
ವಾಸನೆಯನ್ನು ಅಷ್ಟು ದೂರದಿಂದಲೇ ಗ್ರಹಿಸಿದವನಾಗಿ, ಓಡಿ ಬಂದವನೆ ಗೇಟಿನಲ್ಲಿ ತಡೆದು 


ನಿಲ್ಲಿಸಿ, ಎಲ್ಲದಕ್ಕೂ "ಹಾಂ, ಹೂಂ' ಎಂದು ಭಯಗ್ರಸ್ತನಂತೆ ಉತ್ತರಿಸುತ್ತಿದ್ದ-ಒಳಕ್ಕೂ 


ಕರೆಯದೆ ಅಡ ಹಾಕಿದ. 
a ಎ 


' 


ಹತ್ತೇ ನಿಮಿಷ. ಅವನ ಮನೆಯಾಕೆ "ರ್ರೀ' ಎಂದು ಕೂಗಿ ಹಾಕಿ ಗರ್ಜಿಸಿದ್ದೇ ತಡ, “ಓಡ್ರೋ . 
ಅವಳು ಬಂದ್ಲೂ ಅಂತ ಕಾಣುತ್ತೆ...” ಎಂದು ಗೆಳೆಯರನ್ನೆಲ್ಲ ಹಿಮ್ಮೆ ಟ್ರಿಸಲು ನೋಡಿದ. | 
ಅವನ ಅವಸ್ಥೆ ಕಂಡು ಪಕಪಕ ನಕ್ಕ ಗೆಳೆಯರು, ಪ್ರಪಂಚದಲ್ಲಿ ್ಲಿಇವನೊಬ್ಬನೇ ಕಾಣಬಾರದ ' | 


ಹೆಂಡ್ತೀನಿ ಕಂಡಿಮೋಮ್ಮ ಭೋ-ಮಗ, ಸೂ-ಮಗ, ಎಂದೆಲ್ಲ ಬಯ್ದುಕೊಂಡು, 
"ಮನೆಯಿಂದ ಹೊರಗೆ ಬಾ ಮಗನೆ ಯಾವತ್ತಾದರು ಒಂದು ದಿನ ನೋಡಿಕೊಳ್ಳುತ್ತೇವೆ' 
ಎಂದುಕೊಂಡು ನಿರ್ವಾಹವಿಲ್ಲದೆ, ಅಂಥ ದಿನ್ಕಾಗಿ ಕಾದು ಕಾಲು ಕಿತ್ತಿದ್ದರು. 


ಎಡವಟ್ಟಾಗಿದ್ದೆಂದರೆ, ನಿತ್ಯ ಸೇರುತ್ತಿದ್ದ ಆ ಗೆಳೆಯರ ಗುಂಪನ್ನು “ಪೋಲಿಪಟಾಲಂ' ಎಂದೇ ! ; 


| 


ಚ್ಟ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಪರಿಭಾವಿಸಿಕೊಂಡಿತ್ತು, ಅವನತ್ತೆಯ ಪೂರ್ವಗ್ರಹಪೀಡಿತ ಮನಸ್ಸು! 


ಅನೇಕ ತಿಂಗಳ ನಂತರ, "ವೂಂಡೆಡ್‌ ಸೋಲ್ಬ್ಡರ್‌' ತರಹ ಮನೆ ಮುಂದೆ ನಿಂತಿದ್ದ 
ಚಾಮರಾಜಪೇಟೆಯ ಆ ಸತ್‌ ಗ್ರಹಸ್ಥಾಶ್ರಮಿಯನ್ನು ಅಚಾನಕ್‌ ಕಂಡ ಗೆಳೆಯನೊಬ್ಬ ಬೇಟೆ 
ಸಿಕ್ಕ ಖುಷಿಯಲ್ಲಿ, ಕ್ಷಣಾರ್ಧದಲ್ಲಿ ಹಳೆಯ ಗೆಳೆಯರಿಗೆಲ್ಲಮೊಬೈಲಿನಲ್ಲಿ ಸುದ್ದಿ ಮುಟ್ಟಿದ್ದ. 
ಅವನ ಮಡದಿ ಹೆರಿಗೆಗಾಗಿ ತನ್ನ ಅವ್ವನ ಮನೆ ಸೇರಿರುವುದರಿಂದಾಗಿ ಇವ ಹೀಗೆ ಬಯಲಿಗೆ 
ಬಿದ್ದ ವಿಷಯ ತಿಳಿಯಿತು. ಆದರೂ ಪರೋಲ್‌ ಮೇಲೆ ಬಿಟ್ಟ ಖೈದಿಯಂತೆ ಬೈಗೂ-ಬೆಳಗೂ 
ಹೆಂಡತಿಯ ಮುಖಾವಲೋಕನಕ್ಕಾಗಿ ಆಚೆ ಬಿದಿಯಲ್ಲಿಯೇ ಇದ್ದ ಅತ್ತೆಯ ಮನೆಗೆ 
ಹಾಜರಾಗಬೇಕೆಂಬ ಷರತ್ತನ್ನೂ ಬೇರೆ ವಿಧಿಸಲಾಗಿತ್ತಂತೆ ಅವನಿಗೆ. ಮೊಬೈಲಿನಲ್ಲಿ ಸುದ್ದಿ 
ತಿಳಿದ ಗೆಳೆಯರ ದಂಡು ಹುರ್ರಾ ಎಂದು ಓಡಿ, ಕಾವ್‌ ಕಾವ್‌ ಎಂದು ಕಾಗೆಗಳಾಗಿ ಹಾರಿ 
ಬಂದವರು, ಹಳೆಯ ಸಲುಗೆಯಿಂದ ಅವನನ್ನು ಅನಾಮತ್ತಾಗಿ ಮನೆಯಿಂದ ಎತ್ತಾಕಿಕೊಂಡು 
ಹೋಗಿ ಬಾರೊಂದರಲ್ಲಿ ಕೂರಿಸಿಕೊಂಡು, ಗಡಗಡ ನಡುಗುತ್ತಿದ್ದವನಿಗೆ ಒತ್ತಾಯ ಮಾಡಿ 
ಎರಡು ಪೆಗ್ಗು ಬಣ್ಣದ ತೀರ್ಥ ಎತ್ತಿಸಿ, ಬಾಯಿ ಬಿಡಿಸಿದ್ದರು. “ನನ್‌ ಹೆಣ್ಣಿ ಜೋರು ಕಣಮ್ಮ. 
ನಿಮ್ಮ ಜತೆ ಸೇರಬಾರ್ದೂ ಅಂತ ದರುಮಸ್ತಳದ ಮಂಜಿನಾತನ ಆಣೆ ಮಾಡಿಸಿ 
ಗೊಂಡವಳೆ...” ಎಂದೆಲ್ಲ ಬೊಗಳಿದ. ಗೆಳೆಯರೆಲ್ಲ ಮನ ಬಂದಂತೆ ಉಗುಳಿದರು. 
“ನಾವೇನು ಮಾಡೀವಿ ಮೊದಲು ಹೇಳಲೇ, ನಿನಗಾಗಲಿ ನಿನ್ನ ಹೆಣ್ತಿಗಾಗಲಿ. ಸುಖಾ 
ಸುಮ್ಮನೆ ನಮ್ಮಿಂದ ದೂರ ಹೋಗ್ತಿಯಲ್ಲ ಬೇವರ್ಸಿ ನನ್‌ ಮಗನೆ!” ಎಂದೆಲ್ಲವಾಗ್ದಂಡನೆ 
ವಿಧಿಸಿದ್ದರು. ಕ 


ಅವ ಮಾತ್ರ ಲಾಕ್‌ಅಪ್‌ನಿಂದ ಬೆಂಡೆತ್ತಿಸಿಕೊಂಡು ಈಗ ತಾನೆ ಬೇಲ್‌ ಮೇಲೆ ಹೊರ 
ಬಂದವನಂತೆ ಯಾವುದಕ್ಕೂ ಬಾಯಿ ಬಿಡದೆ ಬರಿ ಹಾಂ ಹೂಂ ಅನ್ನುತ್ತಿದ್ದ. “ಸಂಸಾರವೆಂದರೆ 
ಇಷ್ಟು ಘನಘೋರವೇ ಸಿವ್‌ಸಿವಾ' ಅನ್ನಿಸಿತ್ತು. ಮದುವೆಯಾಗಲು ಹೊರಟ ತಮಗೆ ತಾವೇ 
ಪ್ರಶ್ನೆ ಹಾಕಿಕೊಂಡರು. ಅದಕೆಂದೇ ಹಿಂದೀ ಭಾಷೆಯಲ್ಲಿ ಹೆಂಡತಿಗೆ "ಜೋರು' 
ಅನ್ನುತ್ತಾರೇನೊ ಅಂದೆಲ್ಲ ತರ್ಕಿಸಿಕೊಂಡರು. ಮುಂದಿದ್ದ ಈ "ಜೋರು ಕಾ ಗುಲಾಮ'ನನ್ನು . 
ನೋಡಿ. ಹೆಂಡ-ಹೆಂಡತಿಯ ನಡುವೆ ಒಂದೇ ಅಕ್ಷರ ವ್ಯತ್ಕಾಸ. ಹೆಂಡತಿಯ ಅಮಲಿನಲ್ಲಿ 
ಹೆಂಡವನ್ನು ಮರೆತಿದ್ದವನಿಗೆ, ಒತ್ತಾಯವಾಗಿ ಎರಡು ಪೆಗ್ಗು ಗಂಟಲಿಗೆ ಹುಯ್ಲಿದಕ್ಕೆ ಅವನು 
ಕಕ್ಕಾಬಿಕ್ಕಿಯಾಗಿದ್ದ. ಅದರ ನಿಶೆಯಲ್ಲಿ ಈಗ, ಮಂಪರು ಪರೀಕ್ಷೆಗೆ ಒಳಗಾದವನಂತೆ 
ಅಸ್ಪಷ್ಟವಾಗಿ ಬಾಯಿ ಬಿಟ್ಟಿದ್ದ. ಮಾತಿಗೆ ಮೊದಲು ಎಲ್ಲದಕ್ಕೂ ಬಾ ನಿಂಗೆ ಮಾಡ್ತೀನಿ. 
ರಾತ್ರಿ ಬತ್ತೀಯಲ್ಲ ಎಂದು ಹೆದರಸ್ತಾಳೆ ಕಣೋ ಅಂದ. ಈ ಹೆಂಡತಿಯರಿಗಿರುವುದು 
ಅದೊಂದೇ ಚರಾಸ್ತಿಯಲ್ಲವೆ? ಗಂಡನೆಂಬೋ "ಆಸೆ ಬುರುಕ ಕರಡಿ'ಯನ್ನು ಹಾಗೆ ಹದ್ದು 
ಬಸ್ತಿನಲ್ಲಿರಿಸಿಕೊಳ್ಳುವುದಕ್ಕೆ. ಗೆಳೆಯರಲ್ಲ ಈಗ ಹೆಂಚು ಹಾರಿಹೋಗುವಂತೆ ನಕ್ಕರು. ನೀರಿಗೆ 
ಬಿದ್ದ ಹೆಗ್ಗಣದಂತೆ ಗಡಗಡ ನಡುಗುತ್ತಿದ್ದನಿವ. "ಟೇಮಾಯ್ತು, ನಾನಿನ್ನು ಹೋಯ್ತೀನಿ ಬಿಡ್ರೊ 
ಲೇ' ಎಂದ. ಸಹಿ ಹಾಕಲು ಪೋಲೀಸು ಸ್ಟೇಶನ್‌ಗೆ ಹೋಗುವವನಂತೆ ಥೇಟು, ಎದ್ದು 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೧೭ 


ನಿಂತಿದ್ದ. ಒಬ್ಬ ಹೆಂಡತಿಯನ್ನು ಸಂಭಾಳಿಸುವಲ್ಲೇ ಇಷ್ಟೊಂದು ಸತ್ತು ಸುಣ್ಣವಾದರೆ ಹೇಗೆ 


ಶಿವಾ ಎಂದು ಮುಖಮುಖ ನೋಡಿಕೊಂಡಿದ್ದರು ಬಡಪಾಯಿಗಳು! 


ಮದುವೆ ಅಂತ ಆದ ಕೂಡಲೆ ಸ್ನೇಹಿತರ ವಲಯದಿಂದಲೇ ಕಳೆದು ಹೋಗಿ ಸದಾ 
ಗೃಹಬಂದಿಯಾಗೇ ಇರುತ್ತಿದ್ದ ಮತ್ತೊಬ್ಬ ಗೆಳೆಯನೊಬ್ಬನನ್ನು ಛೇಡಿಸಲು "ಹೆನ್‌ಪೆಕ್ಸ್‌ ' ಎಂಬ 
ಬಿರುದು ದಯಪಾ ಎಲಿಸಿದ್ದರು. “ಮಾತುಮಾತಿಗೂ ಹಾಗೆ ಹೆಣ್‌ಪೆಕಡೂ ಹೆಣ್‌ ಡಾ 
ಅಂತ: ನನ್ನ ಕರೀಬ್ಕಾಡ್ರೋ ಲೇ. ಅದ್ಯಾಕೋ ಏನೊ ನನಗದು "ಸಿರ್‌ಪಕಡೂ' ಅಂದ 
ಹಾಗೆ ನನ್ನ ಕಿವಿಗೆ ಕೇಳಿಸುತ್ತದೆ'' ಎಂದು ಗೊ ೇಗರೆಯುವನವ. ಅವನ ಹೆಂಡತಿಯ ಕಣ್ಣಲ್ಲಿ 
ಇವನಗೆಳೆಯರೆಲ್ಲದುರುಳರಂತೆ ತೋರುತ್ತಿದ್ದರು. ಹೆಂಡತಿಯ ಆಕ್ರೋಶಕ್ಕೆ ತರಗೆಲೆಯಂತೆ 
ನಡಗುವ ಗಂಡ. ಅಂಥ "ಬಾಯಿಸತ್ತ' ಗಂಡನನ್ನು ಹೊರಜಗತ್ತಿಗೆ “ತನ್ನ ಗಂಡಾ 
ದೇವರಂಥವನು' ಎಂದು ಬಿಂಬಿಸುವ ಬಾಯ್ದಡಕಿ ಹೆಂಡತಿ. ಹಾಗಾದರೆ ಗಂಡನನ್ನು “ಕಲ್ಲು 
ದೇವರು' ಎಂದು ಕರೆದರೆ ಅವಮಾನಿಸಿದಂತಲ್ಲವೆ ತಾಯಿ, ಎಂದು ಕೇಳಿದ್ದಕ್ಕೆ, ಆಕೆ ನಿರುತ್ತರಿ. 
"ಎಲ್ಲರ ಮನೆಯ ದೋಸೆ ತೂತು ಹೋಗ್ರೀ' - ಎಂಬ ಗಾದೆಯೊಂದಿಗೆ ಲೋಕ ಭಂಡ 
ಸಮಾಧಾನ ಹೇಳುತ್ತದೆ, ವಾಹ್‌! ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಸ್ತೀ 
ಇರುತ್ತಾಳಂತೆ. ಹಾಗೆಯೇ ಒಬ್ಬ ಪುರುಷನ 'ಅಧೊ €ಗತಿಯ ಹಿಂದೆ ಆತನ ಸೀಯ 
ಕೈವಾಡವಿರುವುದು ಲೆಕ್ಕಕ್ಕೆ ಬರುವುದೇ ಇಲ್ಲ. ಹಾಗಾದರೆ, ಅರ್ಧಸತ್ಯವನ್ನೇ 
ಪೂರ್ಣಸತ್ಯವೆಂದು ನಂಬುವುದರಲ್ಲೇ ಬದುಕಿಗೊಂದು ಅರ್ಥವಿದೆಯ? ಇದೆಂಥಾ ವ್ಯರ್ಥ 
ಜಿಜ್ಞಾಸೆ? ಸಂಬಂಧ ಅನ್ನುವುದೇ ಒಂದು ನಮೂನೆ ಅಯೋಮಯ! ಸರಿಯಾಗಿ ತೆಕ್ಕೆಗೆ 
ಸಿಕ್ಕದ ಐಟಮ್ಮು ಅಂತ ಕಾಣುತ್ತದೆ. 


ಸಾಕ್ರೇಟಿಸನ ಬಳಿ ಬಂದ ಅವರ ಎಳೆಯ ಶಿಷ್ಕನೊಬ್ಬ “ಗುರುಗಳೇ, ನಾನೂ ಈಗ 
ಮದುವೆಯಾಗಲು ಹೊರಟಿದ್ದೇನೆ. ತಮ್ಮ ಆಶೀರ್ವಾದ ಬೇಕು” ಅಂದದ್ದಕ್ಕೆ; “ಭೇಷ್‌! 
ಅಗತ್ಯವಾಗಿ ಆಗು, ಒಳ್ಳೆಯ ಹೆಂಡತಿ ಸಿಕ್ಕರೆ ಸದ್ಭಹಸ್ಥನಾಗಿ ಹತ್ತರ ಕೂಡ 
ಹನ್ನೊಂದಾಗುತ್ತೀಯ. ಗಯ್ಯಾಳಿ ಹೆಂಡತಿಯಾದರೆ ನನ್ನಂತೇ ತತ್ವಜ್ಞಾನಿಯಾಗುತ್ತೀಯ' 
ಅಂದರಂತೆ. ಹಾಗಂತ ಮದುವೆಯಾಗುವುದರಿಂದ ಯಾರೂ ಹಿಂದೇಟು ಹಾಕಲಾರರು. 
ರಾತ್ರಿಯ ಕಾವಲಿನಲ್ಲಿ ಸಂಚಾರ ಹೊರಟ ಇಲಿಗಳಿಗೆ ಕಮ್ಮನೆಯ ವಾಸನೆಗೆ ದಡಬಡಿಸಿ 
ಬೋನಿನೊಳಗೆ ನುಗ್ಗುವ ದಾರಿ ಹುಡುಕುವಂತೆ ಥೇಟು - "ವಾಸನಾಮಯ ಬದುಕು! 
ಸಂಸಾರವೆಂದರೇನೇ "ಹುಲಿ ಸವಾರಿ' ಬಹುತೇಕರ ಪಾಲಿಗೆ. "ಹ್ಯಾಗೊ ಹುಲಿಯ 


ಬೆನ್ನೇರಿಬಿಟ್ಟಿದ್ದೇವೆ. ಕೆಳಗೆ ಇಳಿದರೆ ಇದೇ ತಿಂದು ಹಾಕುತ್ತದೆ. ಆ ಭಯದಲ್ಲಿಯೇ ಎಚ್ಚರದ 


ಸವಾರಿ ಮಾಡಿ ಸೈ ಅನ್ನಿಸಿಕೊಳ್ಳಬೇಕು!' 


' 
ಹೌದು ಸ್ವಾಮಿ, ಮದುವೆ ಮಾಡುವುದೆಂದರೇನೇ ಗಂಡು ಗುಳಿಗಳನ್ನು ಪಳಗಿಸುವುದಕ್ಕೆ 
ಹದಿವಯದ ಎಲ್ಲಹುಚ್ಚಾಟಗಳಿಗೂ ಒಂದು ಕೊನೆ ಹಾಡುವುದಕ್ಕಾಗಿ. ವಿವಾಹ ಬಂಧನದಲ್ಲಿ 


1 
೧೮ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧1 


+ 


ಕೆಡವಲು ಹಾಗೆ ಖೆಡ್ಡ ತೋಡುವುದು. ಇದೊಂದು ಕಾಲದ ಸಾಮಾಜಿಕ ಮೌಲ್ಯವೂ 
ಆಗಿದ್ದಿರಬಹುದು. ನಮ್ಮ ತಾಪತ್ರಯ ಅದಲ್ಲ. ಮದುವೆ ಅಂತ ಆದ ಕೂಡಲೇ ತಮ್ಮತನ 
ಕಳೆದುಕೊಂಡ ಅರೆ ಸತ್ತಗ್ಗ ೈಹಸ್ಥರ ಕುರಿತು ಹೇಳುವುದಾಗಿದೆ. ತಿಂಗಳಿಗೊಂದೇ ಬಾರಿ 
ಸಂಬಳದ ಕವರು ನೋಡುವ ನನ್ನಂಥ ಉದ್ಯೋಗಿಗಳ ನಡುವೆ ಅಂಥ ಯಾವನಾದರೂ 
ಸದ್ಭಹಸ್ಥನಿದ್ದರೆ ಅಂಥವರ ಬಗ್ಗೆ ಜಾಗರೂಕವಾಗಿರಬೇಕೆಂಬುದು ನನ್ನ ತಾಕೀತು. ತಾವೆಷ್ಟು 
ಸಾಚಾ ಅನ್ನುವುದನ್ನು ಸಾಬೀತು ಪಡಿಸಲು ತಿಂಗಳ ಸಂಬಳವನ್ನು ನೀಟಾಗಿ ಒಯ್ದು 
ಹೆಂಡತಿಯ ಮಡಿಲಿಗೆ ಸಲ್ಲಿಸುತ್ತಾರೆ ಶಿರಸಾವಹಿಸಿ. ಮರುದಿನದ ಬಸ್‌ ಚಾರ್ಜಿಗಾಗಿ ಹತ್ತು 
ರುಪಾಯಿ ಬೇಕಾದರೂ ಹೆಂಡತಿಯ ಅಮೃತ ಹಸ್ತದಿಂದಲೇ ಇವನ ಬೊಗಸೆಗೆ ಬೀಳಬೇಕು. 
ಇಂಥ ಸತ್‌ಗ ೈಹಸ್ಥ ಸಹೋದ್ಯೋಗಿಗಳಿಗೆ ಅಚಾನಕ ನೀವು ನೂರು ರೂಪಾಯಿ ಕಡ ಕೊಟ್ಟರೆ 
ತೀರಿತು. ಅದು ಹಿಂತಿರುಗುವ ಗ್ಯಾರಂಟಿಯಿರುವುದಿಲ್ಲ. ಅದಕ್ಕಾಗಿ ಮನೆಯಲ್ಲಿ ಅವನು 
ಹೆಂಡತಿಯ ತೀವ್ರ ವಿಚಾರಣೆಯನ್ನು ಎದುರಿಸಬೇಕು. ಅವಕಾಶ ಸಿಕ್ಕರೆ, ಅವನ ಹೆಂಡತಿ 
ನಿಮ್ಮತ್ತ ಉರಿನೋಟ ಬೀರಿ “ಹಾಗೆಲ್ಲ ಸಾಲಕೊಟ್ಟು ನಮ್ಮವರು ಹಾಳು ಮಾಡಬ್ಯಾಡ್ರೀ' 
ಎಂದು ದೂರುವುದೂ ಉಂಟು. ಈ ಕಾರಣಕ್ಕೇ ಇರಬೇಕು. ಗಂಡಸರ ಸಂಬಳ-ಹೆಂಗಸರ 
ವಯಸ್ಸಿನ ವಿಷಯದಲ್ಲಿಮುಚ್ಚುಮರೆ ಸಾಮಾನ್ಯ. ಗಟ್ಟಿಗೆ ಹಚ್ಚಿ ಕೇಳಿದರೆ ಎಲ್ಲಎಡವಟ್ಟು. 
ಹಾಗೆ ಗೃಹಬಂದಿಗಳಾಗಿರುವ ಸತ್‌ ಗೃಹಸ್ಥರಿಗೆ ಆಸೆ-ಆಮಿಷಗಳು ಸತ್ತೆ ಹೋಗಿರುತ್ತವೆ 
ಅಂದುಕೊಳ್ಳಬೇಡಿರಿ. ಹೆಂಡತಿಗೆ ಹೆದರಿ ಅವು ಅದುಮಿಟ್ಟುಕೊಂಡಿರುತ್ತವೆ ಅಷ್ಟೇ. ಬೇಸಿಗೆ 
ಕಾಲದ ಜಿಗಣೆಗಳಂತೆ. ಆಗೀಗ, ಗೆಳೆಯರ ಪಾರ್ಟಿಪಂಗಡಗಳಲ್ಲಿ ಪುಕ್ಕಟೆ ಅವಕಾಶ ಸಿಕ್ಕಾಗ 
ಬರಗೆಟ್ಟವರಂತೆ ಸಾಂಗೋಪಾಂಗವಾಗಿ ಈಡೇರಿಸಿಕೊಳ್ಳುತ್ತವೆ. ಅಂಥದೇ ಸತ್‌ ಗೃಹಸ್ಥ 
ಒಮ್ಮೆ ಯರ್ರಾಬಿರ್ರಿ ಕುಡಿದು-ತಿಂದು ಇನ್ನೇನು ಮೇಲೇಳಬೇಕೆನ್ನುವ ಹೊತ್ತಿಗೆ ಕೆರೆಯ ನೀರನು 
ಕೆರೆಗೆ ಚೆಲ್ಲಿದಂತೆ “ದಬದಬೆ' ಮಾಡಿತ್ತು. ಬಿಲ್‌ ಬಂದಾಗ, ಹೆಚ್ಚುವರಿ ನೂರು ರೂಪಾಯಿ 
ಸೇರಿಸಿದ್ದು ಯಾಕೆಂದು ಕೇಳಿದ್ದಕ್ಕೆ, "ವಾಂತಿ ಮಾಡಿಕೊಂಡದ್ದನ್ನು ಸ್ವಚ್ಛಗೊಳಿಸುವುದಕ್ಕೆ' 
ಎಂದರು. ನಾವಾಗ ದೂಸರಾ ಮಾತಾಡದೇ ತಿಕ-ಮಕ ಮುಚ್ಚಿಕೊಂಡು ಬಿಲ್‌ ತೆತ್ತು, 
ಹೊರ ಬಂದವರಾಗಿದ್ದೆವು. ಇಂಥ ಪಂಜರದ ಗಿಣಿರಾಮಶನ್ನು ಕಂಡೇ ಅಣಕು 
ಪದ್ಯವೊಂದನ್ನು ಬರೆಯುವ ಉಮೇದು ಗುದ್ದಿಕೊಂಡು ಬರುತ್ತದೆ ಮನಸ್ಸಿನೊಳಗೆ: 


ಮನಿಯೊಳಗಾಡೊ ಸುಕುಮಾರ ನೀ 
ಗಿಣಿರಾಮನ ಹಾಗಿರುವುದೇ ಕ್ಷೇಮ !!ಪ!! 


ಅವರ ಮುಂದೆ ಹುಡುಗನಾಗಿದ್ದ ನಾನು, ನನಗಿಂತ ಹಿರಿಯರಾಗಿದ್ದ ಸಹೋದ್ಯೋಗಿ- 
ಬೇಕಾಗಿದ್ದವರೊಬ್ಬರ - ದಾಂಪತ್ಯದ ಬಿರುಕು"ಮುಚ್ಚಲು ಹೋಗಿದ್ದಾಗ ಆ ತಾಯಿಯ ಮಾತು 
ಕೇಳಿ ಅವಾಕ್ಕಾದೆ. "ತನ್ನ ಮನೆಯ ಕೌಂಪೌಂಡಿನೊಳಗೆ ನಿಂತು ತನ್ನ ಗಂಡ ಸಿಗರೇಟು 
ಸೇದುವದೆಂದರೆ, ದಾರಿಹೋಕರು ನೋಡಿ ಏನೆಂದುಕೊಂಡಾರು? ಆಚಾರ್ಯರ 
ವಂಶದವಳು ನಾನು...! ಇಂಥಾ ಸಿಲ್ಲೀ ವಿಷಯಕ್ಕೆಲ್ಲ ನಮ್ಮ ಪಿತಾಶ್ರೀ- ಮಾತಾಶ್ರೀ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೧೯ 


ಕಚ್ಚಾಡುತ್ತಾರೆಂದು, ಎದುರಿಗೇ ಮಂಡಿಸಿದ್ದ ಅವರ ಎರಡೂ ಬೆಳೆದ ಮಕ್ಕಳು ಪಕ ಪಕ 

ನಗುತಿದವು. ಇಂಥವರನ್ನು ಕಂಡೇ ಕವಿ ಅಂಬಿಕಾತನಯದತ್ತ "ಬಿಚ್ಚಮಾತು' ಎಂಬ ಹಾಡು 
ಇರಿ. ಲಿ [4 

ಕಟ್ಟಿರಬೇಕು!. 


ಒಬ್ಬದ್ದ ಕಂಡ್ರ ಒಬ್ಬರ ಮನಸು 

ಅಬ್ಬರ ತುಬ್ಬರ ಆಗತೈತಿ 

ಇಬ್ಬರೂ ಕೂಡಿ ಬದುಕಿನ ಹಬ್ಬ ಮಾಡಿಲ್ಲ ಭರಪೂರ 
ಸಭ್ಯರಂಗ ಕಾಣತೇವಿ 

ಮಬ್ಬಿನ್ಯಾಗ ಬಾಳತೇವಿ 

ಉಬ್ಬಿನ್ಯಾಗ ಸೋರಿ ಹೋತ್ರಿ ಒಳಗಿನ ಮಜಕೂರ! 


ಇಬ್ಬರೂ ಕೂಡಿ ಹಾಗೆ ಭರ್ರುರಿಯಾಗಿ ಬದುಕಿನ ಹಬ್ಬ ಮಾಡಿಕೊಂಡವರು ಎಷ್ಟು 
ಜನವೋ. ಸಾಂಸಾರಿಕ ಬದುಕಿನ ಒಳ ಹೂರಣ (ಮಜಕೂರ) ತಿಳಿದವರು ಬೆರಳೆಣಿಕೆಯ 
ಮಂದಿ ಮಾತ್ರ. ಬದುಕಿನಲ್ಲಿ ಸೆಲೆಬ್ರಿಟಿ ಇರಬೇಕು ಸೆಲೆಬ್ರಿಟಿ! ಸರಿ, ಅದನ್ನ ಎಲ್ಲಿಂದ ಹ್ಯಾಗೆ 
ತರಬೇಕು ಹೇಳಿರಿ ಮತ್ತೆ? ಅದನ್ನ ಎತ್ತಿ ಎತ್ತಿ ಕೊಡುವ ಮಂದಿ ಎತ್ತ ಹೋದರೊ ಗೊತ್ತಿಲ್ಲ. 


ಮನೆಯಾಕೆಯನ್ನು ಇಂಗ್ಲೀಷಿನಲ್ಲಿ "ಹೋಂ ಮೇಕರ್‌' ಎಂತಲೂ ಕರೆಯುವುದು ವಾಡಿಕೆ. 
ಕೌಟುಂಬಿಕ ಪರಿಸರ ಹಿತವಾಗಿರುವಂತೆ ನೋಡಿಕೊಳ್ಳುವಲ್ಲಿಆಕೆಯ ಪಾತ್ರ ಹಿರಿದು ಎಂಬ 
ಕಾರಣಕ್ಕೆ. ಅಕಸ್ಮಾತ್‌ ಆಕೆಯೇ ತಿರುಗಿ ಬಿದ್ದಳೆಂದರೆ "ಮನೆ ಯಾಕೆ?' ಅನ್ನಿಸೀತು, 
ಗಾಯಗೊಂಡ ಮನಸ್ಸಿಗೆ. ಸಂಸಾರಕ್ಕೂ - ಸಂಗೀತಕ್ಕೂ ಅರ್ಥಪೂರ್ಣ ಸಾಹಚರ್ಯವಿದೆ. 
ಅದನ್ನೇ ಸಾಂಕೇತಿಕವಾಗಿ 2ಡಿ ಫಿಹಿಧಟಹ್‌ಳ ಸರಿಯಾಗಿ ಸಾಥ್‌ ನೀಡುವವರು ಸಿಕ್ಕದಿದ್ದಲ್ಲಿ 
ಸಂಗೀತ-ಕೂಟ ಹೇಗೆ ಯಶಸ್ವಿಯಾಗುವದಿಲ್ಲವೊ ಹಾಗೇ ಸಂಸಾರದಲ್ಲಿ ಕೂಡ. ಸರಿಯಾದ 
ಸಾಥ್‌ ನೀಡುವ ಹೆಂಡತಿ/ಗಂಡ ಸಿಕ್ಕದಿದ್ದಲ್ಲಿ ಬಾಳಿನುದ್ದಕ್ಕೂ ಅಪಸ್ವರ-ಅಪಶ್ರುತಿ! "ತರವಲ್ಲ 
ತಗಿ ನಿನ ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ' 
ಎಂದ ಶರೀಫಜ್ಜ ಅದಕೆಂದೇ ನಮ ಮ ಗ್ರಾಮಜಗತ್ತಿನಲ್ಲಿವಯೋಭಾರದಲ್ಲಿ ಹಣ್ಣಾಗಿ ಕೂತ 
ಮಂದಿಗೆ ಯಾರಾದರೂ ಹುಡುಗ-ಹುಡುಗಿಯರು ತುಸು ನೆರವಿನ ಹಸ ಸ್ಪ ಚಾಚಿದರೆ ಸಾಕು- 
"ನಿನಗೆ ಒಳ್ಳೆಯ ಗಂಡ/ಹೆಂಡತಿ ಸಿಕ್ಕಲಿ' ಎಂದೇ ಹಾರಯಿಸುತ್ತಾರೆ! ರಾಪ್ರತ ಸುಖ ಅಂದರೆ 
ಏನೆಂದು ಅವರಿಗೆ ಗೊತ್ತು. ಅನುಭವ ಅನು ವದು ಭಾಳಾ ದೊಡ್ಡದಲ್ಲವೆ? ? ಅನುಭವ 
ಇರುವಲ್ಲಿ ಅಮೃತತ್ವ ಇದೆಯಂತೆ! ಪಾಪ ಯಾರಿಗೆ ಬೇಕಾಗಿದೆ ಈಗ ಅವರ ಸಲಹೆ? 
ವೃದ್ಧಾಶ್ರಮದತ್ತ ಅವರ ನಡಿಗೆ. ನಾವು ಬದುಕುತ್ತಿರುವುದೀಗ ಅದೆಂಥಾ ವಿಷಾದ ಪರ್ವದಲ್ಲಿ! 
ಸಾಮಾಜಿಕ ಬದುಕು ಎಲ್ಲಿಯೋ ಹದ ತಪ್ಪತ್ತಿದೆಯೆಂದು ಅನ್ನಿಸುತ್ತಿಲ್ಲವೆ ನಿಮಗೆ? 


ಸ್ವ ಸಂಕ್ರಮಣ ೪೨೨ | ಜುಲೈ- -ಆಗಸ್ಟ್‌ ಸ೨೦೧೫ 


EE 


ಗೋಸುಂಬೆ ಕನ್ನಡಿ” 


9 ಅಮಿತಾ ಭಾಗವತ್‌ 


ಯಾರೇನು ಹೇಳಿದರೂ 
ನಾನೇನು ನಂಬಿರಲಿಲ್ಲ 
ಏಕೆಂದರೆ ನನ್ನ ಕನ್ನಡಿ ನನಗೆ ಹೇಳಲೇ ಇಲ್ಲ 


ಹಂಡೆಯಂತಹ ಮುಖಕೆ 
ಚಿಕ್ಕದೆನಿಸುವ ಬ್ಹಗಳು 

ಡೊಂಕು ಮೂಗು, ಒರಟು ಕೂದಲು 
ಮರೆತುಬಿಟ್ಟನಾ ದೇವರು 

ನನಗೆಂದೂ ನಾನು ಇಷ್ಟವಾಗಲೇ ಇಲ್ಲ 


ಶರವೇಗದಿಂದ ಒಮ್ಮೆ ಕುದುರೆಯನ್ನೇರಿ ಬಂದ 
ದೂರದ ನಾಡಿನ ರಾಜಕುಮಾರ 
ಕಿವಿಯಲ್ಲೇನೊ ಉಸುರಿದ 


ಸುತ್ತಮುತ್ತಯಾರೂ ಇರಲಿಲ್ಲ 
ನಡಿ ಬಹಳ ದೂರದಲ್ಲಿತ್ತು, ಕೇಳಿಸುವಂತಿರಲಿಲ್ಲ 


ಅದು ಮಾತಿನ ವರಸೆಯನ್ನೇ 

ಬದಲಾಯಿಸಿ ಬಿಟ್ಟಿತು 

ನಿನ್ನ ತುಟಿಗಳು ನಗುತ್ತವೆ, ಕಣ್ಣುಗಳು ಮಿನುಗುತ್ತವೆ 
ಮೃದು ಕೆನ್ನೆಯನು ಸೋಕಿ ಹಾರು 

ತಿದೆ ನಿನ್ನ ಗುಂಗುರು ಕೂದಲು 


ಬೆರಗಾಗಿ ನಾನು ಕೇಳಿದೆ : 
“ಹಾಸ್ಯವೇತಕೆ ಮಾಡುತಿರುವೆಳಿ 
ಕಣ್ಣು ಮಿಟುಕಿಸಿ ನಕ್ಕಿತದು 

"ನೀನು ಸುಂದರವಾಗಿರುವಿ' 
ಗೋಸುಂಬೆಯಂತೆ ಬಣ್ಣ 
ಬದಲಾಯಿಸುವ ವಿದ್ಯೆ 

ನನ್ನ ಕನ್ನಡಿ ಕಲಿತುದು ಎಲ್ಲಿಂದ ? 


* ಕುಮುದಾಳ ಭಾನುವಾರ (೨೦೧೫) ಸಂಕಲನದಿಂದ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೨೧ 


| ಚಿಂತನೆ | 
ಕನ್ನಡ ಭಾಷಾ ಬೆಳವಣಿಗೆ : ಅಸ್ಮಿತೆ ಮತ್ತುಸಾಧತೆ 
* ಪ್ರಕಾಶ ಹಲಗೇರಿ 


ಭಾವ, ಸಂಕೇತ, ಸಂಜ್ಞೆಗಳ ಮೂರ್ತಾಭಿವ್ಯಕ್ತಿಯೇ ಭಾಷೆ. ಆದರೆ ಈಸ್ಟರ್‌ ಇನ್ನೂ 
ಮುಂದುವರೆದು "ಆತ್ಮವಿರುವ ಎಲ್ಲ ಪ್ರಾಣಿಗಳ ಅಭಿವ್ಯಕ್ತಿಯೇ ಭಾಷೆ ಎನ್ನುತ್ತಾನೆ. ಇದು 
ಪ್ರಪಂಚದ ಸರಿ ಸುಮಾರು ೬೦೦೦ ಭಾಷೆ ಉಪಭಾಷೆಗಳಿಗೂ ಸಂಬಂಧಿಸಿದ್ದು; ಕನ್ನಡಕ್ಕೂ 
ಅನ್ವಯ ವಾಗುವಂಥದ್ದು. “ಪಲವು ಕನ್ನಡಂಗಳ್‌” ನಾಡಾದ ಕರ್ನಾಟಕ ಆದಿಮದಿಂದಲೂ 
ಬಹುಮುಖೀ ಭಾಷಾ ಸಂಸ್ಕೃತಿಗಳ ಬೀಡು. ಕನ್ನಡ-ಕನ್ನಡಿಗ-ಕರ್ನಾಟಕದ ಪ್ರಾಚೀನತೆಯನ್ನು 
ಸಾರುವ ಉಕ್ತಿಗಳು, ಪದಗಳು, ಶಾಸನಗಳು, 'ಇತಿಹಾಸ ಮತ್ತು ಸಾಹಿತ್ಯ ಅಲ್ಲದೆ 
ಐತಿಹ್ಯಗಳಂಥ ಮಾದರಿಗಳಲ್ಲೂ ದೊರಕುತ್ತವೆ. ಶ್ರೀವಿಜಯನ “ಕಾವೇರಿಯಿಂದಮಾ 
ಗೋದಾವರಿವರಮಿರ್ದನಾಡಾದ ಕನ್ನಡದೊಳ್‌”, ಪಂಪನ "“ಕಿಸುವೊಳಲ್‌ ಮಹಾ 
ಕೊಪಣ ಪುಲಿಗೆರೆ... ಒಕ್ಕುಂದ ನಡುವನ ನಾಡೆ ಕನ್ನಡ ತಿರುಳ್‌ - ತಿರುಳ್ಗನ್ನಡ'” ಎರಡನೇ 
ಶತಮಾನದ ತಮಿಳು ಕಾವ್ಯ "ಶಿಲಪ್ಪದಿಗಾರಂ' ಹೇಳುವ ಕರುನಾಡರ್‌ ಹಾಗೂ ಕ್ರಿ. ಪೂ. 


ಅಶೋಕನ ಶಾಸನಗಳಲ್ಲಿನ "ಇಸಿಲ' (ಕೋಟೆಗಳಿಂದಾವೃತವಾದ ಪ್ರದೇಶ - ಡಾ. ಡಿ. 
ಎಲ್‌. ಎನ್‌) ಮಹಾಭಾರತದ ಸಭಾಪರ್ವ, ಭೀಷ್ಮಪರ್ವಗಳಲ್ಲಿನ “ಕರ್ನಾಟಾ - 
ಕರ್ಣಾಟಕಾ' ಮಾರ್ಕಂಡೇಯ ಪುರಾಣದ "ಕರ್ಣಾಟಕ ದೇಶ', ಕ್ರಿ.ಪೂ. ಶಾತವಾಹನ 
ದೊರೆ ಹಾಲರಾಜನ ಗಾಥಾಸಪ್ತಶತಿ ಕೃತಿ "ಪೊಟ್ಟೆ' (ಹೊಟ್ಟೆ) “ತುಪ್ಪ', "ಪೆಟ್ಟು" (ಹೊಡೆ) 
ತೀರ್‌ (ಸಮರ್ಥನಾಗು) "ರೊಟ್ಟಿ', "ಊರೋ (ಊರು), ಅಲ್ಲದೇ 
ಛಾಂದೋಗ್ಕೋಪನಿಷತ್‌ನಲ್ಲಿಇದೆಯೆನ್ನಲಾದ ಚೆನ್‌ (ಚಂದ್ರ), ಮಟಚಿ (ಮಿಡತೆ) ಇತ್ಯಾದಿ 
ಪದ ಪ್ರಯೋಗಗಳು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಜನತೆ, ಕನ್ನಡ ಜನಪದ, 
ಕನ್ನಡ ಜನಾಂಗ ಹಾಗೂ ಕನ್ನಡ ಪ್ರದೇಶ ಸೂಚಕಗಳಾಗಿ ಕಂಡು ಬರುತ್ತವೆ. 


ಡಾ. ಹೆರಾಸ್‌ “ಹರಪ್ಪ ಮೊಹೆಂಜೋದಾರೋಗೆ ಸೇರಿದ ಮುದ್ರಿಕೆಗಳಲ್ಲಿ ಕನ್ನಡ ಲಿಪಿಯಿದೆ. 
ಈ ಲಿಪಿಯ ಜನ "ಕಣ್ಣನಿರ್‌' ಜನಾಂಗವೆಂದು ವಾದಿಸಿದ್ದಾರೆ. ಆದರೆ ಹರಪ್ಪ ಲಿಪಿಯನ್ನು 
ಇದುವರೆಗೂ ಓದಲಾಗಿಲ್ಲದ ಕಾರಣ, ಕನ್ನಡ ಕರ್ಣಾಟಕದ ಇತಿಹಾಸ - ಸಾಂಸ್ಕೃತಿಕ 
ಚರಿತ್ರೆಯ ಹಿನ್ನೆಲೆಯನ್ನು ತೀರಾ ಹಿಂದಕ್ಕೆ ಒಯ್ಯಲು ಸಾಧ್ಯವಾಗದು. ಮತ್ತೊಂದು ಐತಿಹ್ಯದ 
ಪ್ರಕಾರ “ಜೈನ ಪರಂಪರೆಯ ಭದ್ರಬಾಹು ಮುನಿಗಳು ದ್ಹಾದಶ ವರ್ಷ ಪ್ರಸಂಗದಲ್ಲಿ 
ಕರ್ನಾಟಕಕ್ಕೆ ಬಂದು ಶ್ರವಣ ಬೆಳಗೊಳದಲ್ಲಿ ನೆಲೆಸಿದರು. ಇದು ಐತಿಹಾಸಿಕ ಸತ್ತದಂತೆ 
ಭಾಸವಾದರೂ ನಿರ್ಧಾರಾತ್ಮಕವಾಗಿ ಹೇಳಲು ಇನ್ನೂ ಆಗಿಲ್ಲ. ಕ 


ಇನ್ನು ಒಂದನೇ ಶತಮಾನದ ಮಾಧವಪುರ ಶಾಸನದ "ನಾಟಪತಿ' ಮತ್ತು ನಾಲ್ಕನೇ 


ಶತಮಾನದವರೆಗಿನ ಶಾಸನಗಳಲ್ಲಿ ಬಳಕೆಯಾದ “ಕೊಟ್ಟ', “ಅಪ್ಪಿಟ್ಟ' “ವೆಟ್ಟಕ್ಷಿ' 
€ ೨ [3 ೨ [3 3 ಎ ಶೆ ಆ 
ವೇಗಾರಂ', "ಕುಂದ', ಮುಚ್ಚಂಡಿ', ಪದಗಳು ಮೂಲ ದ್ರಾವಿಡದಿಂದ ಕವಲೊಡೆದ 


$5 ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಶಬ್ದಗಳೆಂಬುದು ಭಾಷಾ ತಜ್ಞರ ಅಭಿಮತ. ಗ್ರೀಕ್‌ ಪ್ರಹಸನ (ಕ್ರಿ. ಶ. ೧೫೦) ದಲ್ಲಿನ 
ಗ್ರೀಕೇತರ ಪದಗಳು ಕನ್ನಡವೆಂಬ ವಾದವೂ ಡಾ. ಗೋವಿಂದ ಪೈ ತಿಳಿಸುವ ಕ್ರಿ. ಪೂ. 
ಮೂರನೇ ಶತಮಾನದಲ್ಲಿ ಟಾಲೆಮಿ ಹೆಸರಿಸಿದ ಕೆಲವು ಪ್ರದೇಶಗಳು : ೧) Tabasa- 
ಅಥಣಿಯ "ತವಸಿ' ೨) 1೧766- ಬಿಜಾಪುರದ ಇಂಡಿ, ೩) 10000078 -ಹೂವಿನ 
ಹಿಪ್ಪರಗಿ, ೪) 1186೬00718 - ರಾಯಚೂರಿನ ಮದಗಲ್‌, ೫) 50೧00೬00 - 
ಸವದತ್ತಿ, ೬) 887೩೪8೩೬5೦6 - ಬನವಾಸಿ ಕನ್ನಡದವೆಂದು ಚರ್ಚೆ ಸಾಗಿದೆ. ಈ ಎಲ್ಲ 
ವಾಗ್ತಾದಗಳ ಮಧ್ಯೆ ಕಿ. ಶ. ೪೫೦ರ ಹಲ್ಮಿಡಿಯ ಶಾಸನ ಕನ್ನಡದ ಮೊತ್ತ ಮೊದಲ 
ಅಧಿಕೃತ ಶಾಸನವೆಂದೂ ಕ್ರಿ. ಶ. ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗ ಮೊದಲ 
ಕನ್ನಡ ಲಾಕ್ಷಣಿಕ ಗ್ರಂಥವೆಂದೂ, ಪಂಪ ಅದಿಕವಿಯೆಂದೂ ನಿರ್ಧರಿತವಾಗಿ ಆ ದಾರಿಯಲ್ಲೆ 
ಅಧ್ಯಯನಗಳು ಸಾಗಿವೆ. ಕನ್ನಡ ಸಂಸ್ಕೃತಿಯ ಗ್ರಂಥಸ್ಥ ರೂಪಗಳಾಗಿ ಇವೆಲ್ಲಾಕಂಡು ಬಂದಿದ್ದು 
“ತೋಂಡಿ' ಅಥವಾ “ಕ೦ಠಸ್ಥ' ಪರಂಪರೆ ಇವುಗಳ ಬೆಳವಣಿಗೆಗೆ ಸಾಕಷ್ಟು ಶ್ರಮಿಸಿವೆ ಮತ್ತು 
ಕಾಣ್ಕೆ ನೀಡಿವೆ ಎಂಬುದು ನಿರ್ವಿವಾದ. 

“ಜನವಾಣಿ ಬೇರು ಕವಿವಾಣಿ ಹೂ'' ಎಂಬ ಬಿ. ಎಂ. ಶ್ರೀಯವರ ಮಾತು ಕನ್ನಡ 
ಮಹಾಮರದ ಸಾರ -ಸರ್ವಸ್ವ ಜನಪದವೆಂತಲೂ, ಅದು ಗಟ್ಟಿಯಾಗಿ ಈ ನೆಲದ ಸತ್ವ 
ಹೀರಿ ಬೆಳೆದು ಬೋಧಿವೃಕ್ಷವಾಗಿದೆಯೆಂತಲೂ, ಅದರೊಡಲಲ್ಲಿನಳನಳಿಸುವ ರೆಂಬೆ - 
ಕೊಂಬೆ, ಟೊಂಗೆ-ಟಿಸಿಲುಗಳೆಲ್ಲ ಸಮ ಿದವಾದ ಎಲೆ, ಹೂ, ಹೀಚು, ಕಾಯಿಗಳನ್ನು 
ಹೊಂದಿ ಜೀವಂತಿಕೆಯ ಪ್ರತೀಕವಾಗಿದೆಯೆಂತಲೂ ಅಭಿಪ್ರಾಯಿಸುತ್ತಾರೆ. ಏಕೆಂದರೆ 
ಕನ್ನಡವೆಂಬ ಮರ, ಮಹಾಮರ. ಹಾಗೆಂದೇ ಇದು ಅಮರ! ಇದೊಂದು ರೂಪಕದಂತೆ 
' ಭಾಸವಾದರೂ ಭಾವನಾತ್ಮಕ ಸತ್ಯವೇ ಸರಿ. ಇನ್ನು ಬೌದ್ಧಿಕವಾಗಿ ಕನ್ನಡ ಮಹಾಮರದ 
“ಬೇರು-ಕಾಂಡ-ಚಿಗುರುಗಳಿಗೆ-ಬೇರಿಗೆ ಗೊಬ್ಬರ, ಕಾಂಡಕ್ಕೆ ಕಾಂಡಕೊರಕ ಕ್ರಿಮಿಕೀಟಗಳ 
ನಾಶಕ, ಚಿಗುರುಗಳಿಗೆ ರೋಗರ್‌ ಸಿಂಪಡಣೆ ಇನ್ನೂ ಕಾಯಕಲ್ಪವಾಗಬೇಕು. ಇದಕ್ಕೆ ಪ್ಯಾಟೆ 
ಔಷಧಿಗಿಂತ ಹಳ್ಳಿ ಮದ್ದೇ ವಾಸಿ! ಎಂಬ ನುಡಿಗಟ್ಟಿದೆ. ಆದರೆ ಈ ಕಾಲ ಹಿಂದಿಗಿಂತಲೂ 
ಹೆಚ್ಚು ಸಮನ್ವಯವಾಗಿರುವುದು ಪ್ಯಾಟೆ ಔಷಧಿ-ಹಳ್ಳಿ ಮದ್ದು ಸೇರಿಯೇ ಸೇವೆ ಮಾಡಬೇಕಿದೆ.' 


ಚ 


ಬಸವಣ್ಣಹೇಳುವ “ಸ್ಥಾವರಕ್ಕುಂಟು, ಜಂಗಮಕ್ಕಳಿವಿಲ್ಲ” ಎಂಬ ನುಡಿಯಂತೂ ತೋಂಡಿ 
ಪರಂಪರೆಗೆ ಅನ್ವಯಿಸುವಂತಿದೆ. ಏಕೆಂದರೆ: ಜನ - ಜಾನಪದ ಸದಾ ಚಲನಶೀಲ 
ಗತಿಯುಳ್ಳವು, ಕಾಲಮಾನದ ಅಗತ್ಯಗಳಿಗೆ ತಕ್ಕಂತೆ ಅವು ಬಹುವಿಧ ರೂಪಾವಳಿಗಳೊಂದಿಗೆ 
ಚಲಿಸುತ್ತಿರುತ್ತವೆಯೇ ಹೊರತು ಸಾಯುವುದಿಲ್ಲ ಹಾಗೆಂದೇ ಸಿ.ಎಫ್‌.ಜಾಕೆಟ್‌ “ಜಾನಪದ 
ಸಾಯಲು ಬಯಸದ ಜೀವಂತ ಪಳೆಯಳಿಕೆ” ಎನ್ನುತ್ತಾನೆ. ಜನಪದ ಸಂಸ್ಕೃತಿ ರೂಪಿಸುವ 
ಬದುಕು ಅನೌಪಚಾರಿಕವಾದದ್ದು. ಆದರ್ಶದ್ದು ಮನುಷ್ಯನ ರಾಗರತಿಗಳ ಮುಕ್ತಾಭಿವ್ಯಕ್ತಿ. 
ಈ ಸಂವೇದನೆಯ ಮಾಧ್ಯಮಗಳು ಜನಪದರಲ್ಲಿ ನೂರಾರು. ಶಾಬ್ದಿಕ ಹಾಗೂ 
ಆಶಾಬ್ದಿಕವೆಂದು ವರ್ಗೀಕರಣ ಮಾಡಿಕೊಂಡರೂ ಇವುಗಳಲ್ಲೂಕತ್ತಾರು ಒಳ ಪಾತಳಿಗಳನ್ನು 
ಕಾಣಲು ಸಾಧ್ಯ. ಶಾಬ್ದಿಕದಲ್ಲಿ ಸಾಹಿತ್ಯ ರೂಪಗಳನ್ನೂ ಅಶಾಬ್ದಿಕದಲ್ಲಿ ಕಲೆಯ ರೂಪಗಳನ್ನೂ 


ಸಂಕ್ರಮಣ ೪.೨೨ / ಜುಲೈ-ಆಗಸ್ಟ್‌ ೨೦೧೫ ಪ್ರಿ 


ಗಮನಿಸಬಹುದು. ಸಾವಿರಾರು ಕಲಾ ಪ್ರದರ್ಶನಗಳಲ್ಲೂ ಹಬ್ಬ, ಆಚರಣೆ, ಜಾತ್ರೆ, ದೈವ, 
ಪರಿಸೆ ಮುಂತಾದವುಗಳು ಭಾಷಾ ಬೆಳವಣಿಗೆಯ ಮುಕ್ತವೇದಿಕೆಗಳೆಂದೇ ಪರಿಗಣಿಸ 
ಬೇಕಾಗುತ್ತದೆ. ಕನ್ನಡದ ಸಂದರ್ಭದಲ್ಲಿ "ಆಳವಾಗಿ ಹರಿವ ನದಿಗೆ ಅಬ್ಬರವಿಲ್ಲ?'ವೆಂಬ 
ನುಡಿಯ ಕನ್ನಡ ಭಾಷೆಯ ಘನಗಾಂಭೀರ್ಯ ಹರಿವಿಕೆಗೆ ಪೂರ್ಣೋಪಮೆಯಾಗಿದೆ. 


ಕನ್ನಡ ಭಾಷೆಯೆಂದರೆ ನುಡಿ ಬೆಡಗು. ಅದು ಸೊಬಗಿನ ಸೋನೆ, ಬೆಡಗಿನ ಬೇನೆ, ಬೆಳಕಿನ 
ಖಜಾನೆ; ಅಲ್ಲಮನ ಶೈಲಿಯಲ್ಲಿ ಅದು ಜ್ಯೋರ್ತಿಲಿಂಗದ ಬೆರಗು! ಬಸವಣ್ಣನ ದ ೃಷ್ಟಿಯಲ್ಲಿ 
ಮುತ್ತಿನ ಹಾರ, ಸ್ಫಟಿಕದ ಶಲಾಕೆ, ಮಾಣಿಕ್ಯದ ದೀಪ್ರಿ ಮತ್ತು ಲಿಂಗ ಮೆಚ್ಚಿ ಅಹುದಹುದೆನ್ನುವ 
ಚುಂಬಕ ಶಕ್ತಿ. ಇದಕ್ಕೆ ನಿಲ್ಲುವ ನೆಲೆಯಿಲ್ಲ. ಹರಿವ ದಣಿವೂ ಕೂಡ. ಆದರೆ ಅಲ್ಪ-ಸ್ವಲ್ಪ 
ಮಡಿ ಮೈಲಿಗೆ ಸೋಂಕು, ಮೇಲು-ಕೀಳು , ಶಿಷ್ಟ-ಪರಿಶಿಷ್ಟ, ಕ್ಷುದ್ರ-ಉದಾತ್ತವೆಂಬ 
ಗುಣವಿಲ್ಲದಕೆ. ಬೇಂದ್ರೆ ಹಾಡುವಂತೆ “ಅರ್ಥವಿಲ್ಲ ಸ್ವಾರ್ಥವಿಲ್ಲಬರಿಯ ಭಾವಗೀತ ... 
ನಾದದ ನವನೀತ” ಬದುಕಿನ ಬಾಳಗೀತ. ಕುವೆಂಪು ಭಾಷ್ಕದಂತೆ ಕನ್ನಡ “ಭಾಷೆ 
ಭಾವೋಪಯೋಗಿ, ಜೀವೋಪಯೋಗಿ, ಲೋಕೋಪಯೋಗಿ” ಆದರೆ ಭಾಷೆಯ ಬೆಡಗಿನ 
ಬಡಗಿಯಾದ ಅಲ್ಲಮ “ಭಾಷೆಯೆಂಬುದು ಕಿರಿದು ವಯಸ್ಸೆಂಬುದು ಹಿರಿದು'' ಎಂದು 
ಸಾರಿದ! ಆತನ ಅರ್ಥದಲ್ಲಿ ಬದುಕಿನ ಎಲ್ಲಾ ಸಂದರ್ಭಗಳನ್ನೂ ಭಾಷೆ ಇಡಿಯಾಗಿ 
ಕಟ್ಟಿಕೊಡಲಾಗದು; ಏಕೆಂದರದು ಸಂಕೇತವಷ್ಟೇ ಎಂಬುದವನ ಅಭಿಮತ. ಇದು 
ನಿಜವೆನಿಸಿದರೂ ಅರ್ಧ ಸತ್ಯ. ಪ್ರತಿ ಘಟನೆಗಳೂ ಸಂದರ್ಭ , ಸನ್ನಿವೇಶಗಳೂ ಸಂಕೇತಗಳ 
ಮೂಲಕವೇ ನಡೆಯುತ್ತವೆಂಬುದೂ ಅನೌಚಿತ್ಯವೇ. ಆದರೆ ಅಲ್ಲಮನ ಮಾತನ್ನು ತಳ್ಳಿ 
ಹಾಕಲೂ ಆಗದು! ಅಧ್ಯಯನ ಸಾಗಬೇಕಷ್ಟೇ. 


ನಮ್ಮ ಭಾಷೆ- ಉಪಭಾಷೆಗಳ ಕುರಿತು ಹಲವಾರು ಚಿಂತನೆಗಳು ನಡೆಯುತ್ತಲೇ ಇವೆ. 
ಸರ್ಕಾರಗಳು ಬರುತ್ತವೆ ಹೋಗುತ್ತವೆ. ಕನ್ನಡ ಭಾಷೆ, ಸಂಸ್ಕೃತಿ ಪ್ರಸಾರಕ್ಕೆಂದೇ ಇಂತಿಷ್ಟು 
ಹಣ ಮೀಸಲಿಟ್ಟು ಶತಾಯಗತಾಯ ಬೆಳಸಲು ಪಣ ತೊಟ್ಟು ಆಡಳಿತದಲ್ಲಿ ಮಾತ್ರ 
ಕನ್ನಡವೊಂದನ್ನು ಬಿಟ್ಟು ಕನ್ನಡ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ! ಆದರೆ ಅನುಷ್ಠಾನದ ವಿಚಾ 
ರದಲ್ಲಿಕಾಗದದ ಹುಲಿಗಳೇ! ಹೋರಾಟ, ಹಾರಾಟ, ಚೀರಾಟಗಳೊಂದಿಗೆ ಕನ್ನಡ ಮತ್ತದರ 
ಉಪಭಾಷೆಗಳನ್ನು ಕಾಪಿಟ್ಟು ಕಾಯ್ದುಕೊಳ್ಳುವ ಸಿನಿಮೀಯ ಶೈಲಿಯಲ್ಲಿ ಸಿನಿಕರಾಗುತ್ತಿದ್ದೇವೆ. 
ಪಕ್ಕದ ತಮಿಳು ನಾಡಿನಲ್ಲಾಗುವಂತೆ ನಮ್ಮಲ್ಲಿ ಭಾಷೆ ನಿತ್ಕೋತ್ಸವವಾಗುವುದು ನವೆಂಬರ್‌ 
ತಿಂಗಳಿಗೇನೋ ಎಂಬಷ್ಟರ ಮಟ್ಟಿಗೆ ಸಾಂಕೇತಿಕರಾಗುತ್ತಿರುವುದು ನಿರಭಿಮಾನದ 
ದ್ಯೋತಕವೆನ್ನದೇ ಗತ್ಯಂತರವಿಲ್ಲ. ನಮ್ಮ ಮಾತೃ ಭಾಷೆ ಮತ್ತು ಸಂಸ್ಕೃತಿಗಳು "ಕ್ಲೈಯೊಳಗಿನ 
ಹಚ್ಚಿಯಂತೆ ಮೈಯೊಳಗಿನ ಮಚ್ಚಿಯಂತೆ, ಎದೆಯೊಳಗಿನ ಧಮನಿಗಳಂತೆ, ನರನಾಡಿಗಳಲ್ಲಿನ 
ರಕ್ತದಂತೆ ಅದರೊಳಗಿನ ಹಿಮೋಗ್ಲೋಬಿನ್ನಂತೆ, ಬೆರಗು ಮತ್ತು ಬೆಡಗುಗಳೊಂದಿಗೆ ನಿತ 
ನಿರಂತರ ಸಂಚಲನ ಉಂಟುಮಾಡಬೇಕು. ಹೀಗಾಗ ಬೇಕಾದರೆ ಸಹಜವಾಗಿ ಜಾತೆ 
ದೇಶೀ ಶಿಕ್ಷಣವನ್ನೇ ಮಾನ್ಕ ಮಾಡಿ ಉದ್ಯೋಗದ ಅವಕಾಶಗಳನ್ನು ಕಲ್ಲಿಸಕೊಡದೇ 
ಅನ್ಯಮಾರ್ಗವಿಲ್ಲ. ಗ್ರಾಮೀಣ ಪ್ರದೇಶದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೂ ನಿಜವಾದ 


ಇ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೬ 


ಹೆಮ್ಮೆ ಅಭಿಮಾನದಿಂದ ಕನ್ನಡ ಕೈಂಕರ್ಯಕ್ಕೆ ಯಾವ ಆಂದೋಲನ, ಚಳವಳಿಗಳಿಲ್ಲದೇ 
ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಈ ಸೂಕ್ಷ್ಮವನ್ನು ಅರಿತುಕೊಳ್ಳುವುದಕ್ಕೇ ನಮಗೆ 
ಶತಮಾನಗಳ ಬೌದ್ಧಿಕ ಮತ್ತು ಭಾವನಾತ್ಮಕ ಕಸರತ್ತು ಬೇಕಾಗಿದೆಯೇನೋ ಅನ್ನಿಸುತ್ತದೆ. 


ಪ್ರಾದೇಶಿಕ ಭಿನ್ನತೆಯ ಹಲವು ನುಡಿಗಳ ಸೊಬಗನ್ನು ಹಾಗೂ ಸೊಗಡನ್ನು ಮತ್ತವುಗಳ 
ಮಹತ್ವವನ್ನು ಅರಿಯದೇ ಪ್ರಮಾಣೀಕೃತ ಭಾಷೆಯನ್ನು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ ಕರ್ನಾಟಕ 
ದಲ್ಲಿ ಎಷ್ಟು ಜಿಲ್ಲೆಗಳಿವೆಯೋ ಅಷ್ಟೂ ಒಳನುಡಿಗಳಿವೆ. ತಾಲೂಕಿನಿಂದ - ತಾಲೂಕಿಗೆ, 
ಹಳ್ಳಿಯಿಂದ-ಹಳ್ಳಿಗೆ, ಕೇರಿಯಿಂದ-ಕೇರಿಗೆ, ಮನೆಯಿಂದ-ಮನೆಗೆ, ಇಷ್ಟೇ ಅಲ್ಲದೆ 
ಮನೆಯೊಳಗೇ ಈ ಬಹುಮುಖೀ ಭಾಷಿಕ ವೈವಿಧ್ಯಗಳನ್ನು ಮನಗಾಣಬಹುದು. ಪ್ರತಿ 
ಹತ್ತರಿಂದ ಹದಿನೆಂಟು ಕಿ.ಮಿ.ಗೂ ಭಾಷೆ ಬದಲಾಗುತ್ತದೆನ್ನುತ್ತಾರೆ ನುಡಿ ತಜ್ಞರು. ಗುಲ್ಬರ್ಗ 
ಕನ್ನಡ, ಧಾರವಾಡ ಕನ್ನಡ, ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ರಾಯಚೂರು 
ಕನ್ನಡ, ಬೆಳಗಾವಿ ಕನ್ನಡ ಹವ್ಯಕ ಕನ್ನಡ, ಸೋಲಿಗ ಕನ್ನಡ - ಹೀಗೆ ಅಸಂಖ್ಯ ಕನ್ನಡಗಳ 
ನಾಡೇ ಅಖಂಡ ಕರ್ನಾಟಕವೆನ್ನುವುದನ್ನು “ಪಲವು ಕನ್ನಡಂಗಳ್‌' ಎಂಬ ಮಾತು 
ಧ್ವನಿಸುವುದು. ಅಗ್ರ ಕನ್ನಡವು ವಿಭಾಗೀಕರಣಗೊಂಡು ಅರ್ಥಪೂರ್ಣ ಸಾಂಸ್ಕೃತಿಕ ಸಿರಿಯನ್ನು 
ಮುಖ್ಯಧಾರೆಗೆ ಧಾರಾಕಾರವಾಗಿ ಎರೆಯುತ್ತಲೇ ಬಂದಿದೆ. ಒಂದು ಪ್ರದೇಶದಿಂದ ಇನ್ನೊಂದು 
ಪ್ರದೇಶಕ್ಕೆ ಭಿನ್ನತೆಗಳಿವೆ ಎಂದರೆ ಅದು ನೇರವಾಗಿ ಭಾಷೆಯದ್ದೇ ಎನ್ನುವಷ್ಟರಮಟ್ಟಿಗೆ ಅದರ 
ಅಗಾಧತೆಯಿದೆ. ಹಾಗಾಗಿ ಕನ್ನಡ ಭಾಷೆ ಕೇವಲ ಸಂವಹನ ಸಾಧನವಷ್ಟೇ, ಅಲ್ಲ, ಅದು 
ಅವರವರ ಸಾಂಸ್ಕೃತಿಕ ಶ್ರೀಮಂತಿಕೆಯ ಕುರುಹೆಂದೇ ಗುರುತಿಸಬೇಕಾಗುತ್ತದೆ. ಎಲ್ಲ 
ರುರಿ-ತೊರೆ, ಹಳ್ಳ-ಕೊಳ್ಳ, ನದಿ-ನದಗಳೆಂಬ ಪ್ರಾದೇಶಿಕ ಉಪಭಾಷಾ ಮೊತ್ತವೇ 
ಅಖಂಡ ಕನ್ನಡ ಪ್ರಮಾಣೀಕೃತ ಭಾಷೆ. ಇಂಥ ದೇಸೀ ನುಡಿಗಟ್ಟನ್ನೇ ನಿರ್ಲಕ್ಷ್ಯದ 
ಕುಠಾರದೇಟಿಗೆ ಒಳಗು ಮಾಡುತ್ತಿರುವುದು ದುರಂತವನ್ನದೇ ಬೇರೇನು ಹೇಳಲು ಸಾಧ್ಯ! 
ಪ್ರಪಂಚದ ಎಲ್ಲ ಭಾಷೆಗಳೂ ಸೋಪಜ್ಞತೆಯುಳ್ಳವೇ; ಏಕ ವ್ಯಕ್ತಿ ಭಾಷೆಯೂ ಸೇರಿ. ಆದರೆ 
ಯಾವುದೇ ಭಾಷೆ ಬಳಸಿದರಷ್ಟೇ ಬೆಳೆಯುತ್ತದೆ. ಕೊಳೆಸಿದರೆ ಮಡಿಯುತ್ತದೆ. ಆದರೆ ಕನ್ನಡವು 
ಎಲ್ಲ ಸ್ಥಿತ್ಯಂತರಗಳ ಮಧ್ಯೆಯೂ ಸಮೃದ್ಧವಾಗಿ ಹರಿಯುತ್ತಲೇ ಬಂದಿದೆ. ಶಾಸ್ತ್ರೀಯ 
ಸ್ಥಾನಮಾನದೊಂದಿಗೆ ಎಂಟು ಜ್ಞಾನ ಪೀಠ ಪ್ರಶಸ್ತಿಗಳೂ ನೂರಾರು ಕೇಂದ್ರ ಹಾಗೂ 
ಸಾವಿರಾರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳೂ ಇನ್ನೂ ಅನೇಕ ಬಹುಶೃತತೆಯ 
ಬರಹಗಾರರ ದಂಡೇ ಕನ್ನಡ ಪುಣ್ಕಾರಾಮದಲ್ಲಿನೆಲೆಗೊಂಡಿದೆ. ಇದಕ್ಕೆ ಕಾರಣ, ಕುವೆಂಪು 
ಹೇಳುವಂತೆ ಅದರ "ಮಡಿವಂತಿಕೆಯಲ್ಲಮತಿವಂತಿಕೆ'. 


ಈ ಹೊತ್ತು ಇಂಗ್ಲಿಷ್‌ ಬುಡಕಟ್ಟೂ ಸೇರಿದಂತೆ ಜಗತ್ತಿನ ಎಲ್ಲಭಾಷೆಗಳ ಪದ ಸಂಪತ್ತನ್ನು 
ತುಂಬ ವಿವೇಕದಿಂದ ಮತ್ತು ವೈಶಾಲ್ಯದೊಂದಿಗೆ ತೆಕ್ಕೆಯೊಳಗೆಳೆದುಕೊಳ್ಳುತ್ತ ಸಾಗುತ್ತಿದೆ. 
ಬೇರೆ ಬೇರೆ ಭಾಷೆಗಳಿಗೆ ಯಾಕೆ ಹೀಗೆ ನಾಗಾಲೋಟದಲ್ಲಿ ಬೆಳೆಯಲಾಗುತ್ತಿಲ್ಲವೆಂದರೆ 
ಈ ಹಿಂದೆ ತಿಳಿಸಿದಂತೆ ಅವುಗಳನ್ನಾಡೋ ಜನರ ಮತಿಹೀನ ಮಡಿವಂತಿಕೆ. ಭಾಷೆ 
ಬೆಳೆಯುವುದೇ ಯುವ ಸಮೂಹದಿಂದ. ಯುವಕರು, ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ಪಿಕ್‌ 


ಕಂಪ್ಯೂಟರ್‌, ಲ್ಯಾಪ್‌ಟಾಪ್‌, ಮೊಬೈಲ್‌, ಟ್ಯಾಬ್‌, ಇತ್ಯಾದಿ ಅಂತರ್ಜಾಲ 
ಮಾಧ್ಯಮಗಳ ಮುಖಾಂತರ ಅತ್ಯುತ್ತಮ ಭಾಷಾ ಅಭಿವ್ಯಕ್ತಿ ಆಗುತ್ತಿರುವುದು ಆಶಾದಾಯಕ 
ಬೆಳವಣಿಗೆ. ಈ ಕಾಲದ ಹುಡುಗರಿಂದ ಭಾಷೆ ಹಾಳಾಯ್ತು ಅನ್ನುವ ಹಳಹಳಿಗಿಂತ ಈ 
ಕಾಲದ ಹುಡುಗರಾದರೂ ಕನ್ನಡವನ್ನು ಹದಗಡಿಸಿಯಾದರೂ ಕಾಪಾಡುತ್ತಿರುವವರಲ್ಲ? 
ಎಂಬ ಅಭಿಮಾನ ಹಿರಿಯರಲ್ಲಿ ಮೂಡಬೇಕಿದೆ. ಆದರೆ ಮನೆ, ಶಾಲೆ, ಕಾಲೇಜು, 
ಯೂನಿವರ್ಸಿಟಿ, ಆಟೋ, ಲಾರಿ, ಬೈಕ್‌, ಕಾರು, ಬಸ್ಸು, ಟ್ರಾಕ್ಟರ್‌, ಸೈಕಲ್‌ ಗಳಂತೆ 
ರೈಲು ವಿಮಾನಗಳಲ್ಲೂ ಕನ್ನಡ ಕಂಪು ದಾಂಡುಡಿಯಿಟ್ಟು ಹಬ್ಬಬೇಕಿದೆ. ಅಲ್ಲೆಲ್ಲ ಶರಣರ, 
ದಾಸರ, ತತ್ವ ಪದಕಾರರ, ಕವಿಗಳ, ನುಡಿಗಿರಣಗಳನ್ನು ಬರೆದು ಬಿಂಬಿಸಬೇಕಿದೆ. 


ಪಕ್ಕದ ತಮಿಳಿನ ತಿರುವಳ್ಳುವರ್‌, ತೆಲುಗಿನ ವೇಮನ ಮಹಾಕವಿಗಳ ಉಕ್ತಿಗಳು 
ಉಳಿದವುಗಳು ಜೊತೆ ಜೊತೆಗೇ ಲ್ಯಾಟ್ರೀನ್‌ನಲ್ಲೂ ಮೂಡುತ್ತಿರಬೇಕಾದರೆ ಕನ್ನಡದ 
ಸರ್ವಜ್ಞನೇಕೆ ಮೂಡಬಾರದು? ಇದು ನಮ್ಮಿಂದೇಕೆ ಸಾಧ್ಯವಾಗುತ್ತಿಲ್ಲವೆಂದರೆ ಇದೂ ಕೂಡ 
ಮಡಿವಂತಿಕೆಯ ಮತಿಹೀನತೆಯೇ! ಜಿಡ್ಡು ಗೊಡ್ಡಗಳನ್ನು ಜಿಗಿದು ಗಮ್ಮದ ಕಡೆ ಸಾಗದಿದ್ದರೆ. 
ಕನ್ನಡ ಸಾಗರ ಬತ್ತಿದಂತೆಯೇ. ತುರಾತುರಿಯಾದರೂ ಪರವಾಗಿಲ್ಲ ಥರಾವರಿ, ದೇಸೀ, 
ಜವಾರೀ, ಕನ್ನಡದ ಮಂಗಳ ಧಾಮಕ್ಕೆ ನಾವೆಲ್ಲನುಡಿಗಾಣ್ಕೆ ಸಲ್ಲಿಸಬೇಕಿದೆ. ಸರ್ಕಾರಗಳು, 
ವಿವಿಧ ಇಲಾಖೆಗಳು - ಮುಖ್ಯವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ 
ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಪುಸ್ತಕ ಪ್ರಾಧಿಕಾರ, - ಕನ್ನಡ ಪರ 
ಸಂಘಟನೆಗಳು ಗಡಿನಾಡ ಕನ್ನಡ ಘಟಕಗಳು ಅನ್ಕರ ಅತಿಕ್ರಮಣ, ಆಕ್ರಮಣಗಳನ್ನು 
ತಡೆಯುತ್ತಲೇ ಸೂಕ್ತ ಕ್ರಿಯಾ ಯೋಜನೆಗಳನ್ನು ರೂಪಿಸಿಕೊಂಡು ದಿನಂಪ್ರತಿ ಸಕ್ರಿಯವಾಗಿ 
ಕನ್ನಡದ ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡುತ್ತ ಅವು ಜಾರಿಗೊಳ್ಳುವಂತೆ 
ನೋಡಿಕೊಳ್ಳಬೇಕಿದೆ. 


“ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು'” ಎಂಬ ಬಿ. ಎಂ. 
ಶ್ರೀ ಅವರ ಅಭಿಮಾನಪೂರ್ವಕ ಚೈತನ್ಯದಾಯಕ ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕಿದೆ. 
ಏಕೆಂದರೆ "“ಕನ್ನಡದಲಿ ಹರ ಪೊರೆಯುವನು ಕನ್ನಡದಲಿ ಹರಿ ತಿರಿಯುವನು” ಎನ್ನುತ್ತಾರೆ. 
ಕುವೆಂಪು ಹರಿಹರರು ಕನ್ನಡದಲ್ಲೇ ಏಕೆ ಪೊರೆಯುವುದು ಮತ್ತು ತಿರಿಯುವುದೆಂದರೆ 
ಮಾತ್‌ ಎಲ್ಲಾ ಕನ್ನಡವೇ ಬೆಲ್ಲ” ಅದಕ್ಕಾಗಿಯೇ ಎನ್ನುತ್ತಾರೆ ದ. ರಾ. ಬೇಂದ್ರೆ 
ಹಮ್ಮು-ಬಿಮ್ಮು ಬಿಟ್ಟು ಶಾಂತಕವಿಗಳಂತೆ “ಕನ್ನಡದ ದಾಸಯ್ಯ ಮನೆ ಬಾಗಿಲಿಗೆ ಬಂದಿಹೆನು 
ಕನ್ನಡದ ಭಿಕ್ಷೆಯನು ನೀಡಿರವ್ವಾ'' ಎನ್ನಬೇಕಿದೆ ನಾವೆಲ್ಲ. ಈ ಸೇವಾ ಮನೋಭಾವ 
ಇದದ ಹುಯಿಲಗೋಲ ನಾರಾಯಣರಾಯರು ತುಂಬು ಅಭಿಮಾನದಿಂದ ಉಗ್ದಡಿಸಿದ 
ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು” ರಾಜ್ಯಗಳ ಪುನರ್‌ವಿಂಗಡಣ 
ಆಯೋಗದ ೧೯೫೬ರ ಅಖಂಡ ಮೈಸೂರು ರಾಜ್ಯ ಮತ್ತು ಡಿ. ದೇವರಾಜ ಅರಸು 
ಅವರ ಕಾಲದ ೧೯೭೩ರ ಕರ್ನಾಟಕ ನಾಮಧ್ಯೇಯಗಳಿಗಷ್ಟೇ ನಿಂತು ಕನಸಾಗೇ 
ಉಳಿಯುತ್ತದೆ. ಚೆಂಬೆಳಕಿನ ಕವಿ, ನಾಡೋಜ ಚೆನ್ನವೀರ ಕಣವಿಯವರ ಆಶಯದಂತೆ 


ತ ಸಂಕ್ರಮಣ ೪೨೨ | ಜುಲೈ-ಆಗಸ್ಟ್‌ ೨೦೧೬ 


ವ! ಬಗೆದು, ಜಿ.ಪಿ ಸರಯ ಕರೆಕೊಡುವಂತೆ ತೆ “ನರ್‌ಕಕ್ಲಿ oR ಸೀಲ್‌ 


ಎಂಬ ಉತ್ಸಟೆಯೊಂದಿಗೆ ಸ್‌ ಜ್‌ 


ಮನೆಯಲ್ಲಿ ಇಂಗ್ಲಿಷ್‌ ವ್ಯಾಮೋಹದ, ಲಂಡನಿನಲ್ಲೇ ಹುಟ್ಟಿ ಬಂದವರಂತೆ ವರ್ತಿಸುವ 
ಹೆಂಗಳೆಯರು, ಪುರುಷರು, ವಿದಾ ರ್ಥಿಗಳಿಂದೊಡಗೂಡಿದ ಮೇಷ್ಟ್ರ, ಕೃಷಿ, ಕಾರ್ಮಿಕರು, 
ವಕೀಲರು, ವೈದ್ಯರು, ಅಭಿಯಂತರು, ಮುಖ್ಯವಾಗಿ ಐ. ಎ. ಎಸ್‌. ಮಾದರಿಯ ಅನ್ಯ 
ನಾಡಿನ ಅಧಿಕಾರಿಗಳು, ರಾಜಕೀಯದವರು ಇತ್ಯಾದಿ ತಮ್ಮ ತಮ ಹ ಪರಿಮಿತಿಯಲ್ಲೇ ಚಂಪಾ 
ತಿಳಿಸುವಂತೆ "ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ' ಎನ್ನುತ್ತ ಜೊತೆ ಜೊತೆಯಾಗಿ ಕನ್ನಡ 
ಡಿಂಡಿಮ ಬಾರಿಸುತ್ತ ನುಡಿ ಸೇವೆ ಸಲ್ಲಿಸುತ್ತ ಚಲಿಸಬೇಕಿದೆ. - ಎಲ್ಲ ಸಂದರ್ಭಗಳಲ್ಲೂ 
ತ್ಯಾಭಿಮಾನದಿಂದ ಆತ್ಮಾನಂದದಿಂದ ಕನ್ನಡವನ್ನು ಪಲುಕಿ ಪಲ್ಲವಿಸಬೇಕಾಗಿದೆ. 


ಸಾಮಾನ್ಯ ಶಿಕ್ಷಕನಾಗಿದ್ದು, ಅಂತರ್ಜಾಲದಿಂದ ಆ ದೇಶದ ಭಾಷೆಗೆ ಬಹುದೊಡ್ಡ ಕೊಡುಗೆ 
ನೀಡಿದ ಚೀನಾದ ಅನ್‌ಲೈನ್‌ ಮಾರುಕಟ್ಟೆ ಸಂಸ್ಥೆ "ಅಲಿಬಾಬಾ' ಒಡೆಯ ಜಾಕ್‌ಮ "ಭಾರತ 
ಭವಿಷ್ಯ ಬದಲಿಸಲಿದೆ ಅಂತರ್ಜಾಲ ಬಂದು ಇತ್ತೀಚೆಗೆ ಹೇಳಿರುವುದು ಭಾಷಾ 
ಬೆಳವಣಿಗೆಯಲ್ಲಿ ವಿಜ್ಞಾನ, ತಂತ್ರಜ್ಞಾನದ ಮಹತ್ವವನ್ನು ಎತ್ತಿ ಸಾರುತ್ತದೆ. ಕನ್ನಡದ 
ಮಹತ್ವದ ಬರೆಹಗಾರ ಪೂರ್ಣ ಚಂದ್ರ ತೇಜಸ್ವಿ ಹಾಗೂ ಜ್ಞಾನ ಪೀಠ ಪ್ರಶಸ್ತಿ ಪುರಸ್ಕೃತ 

ಡಾ. ಚಂದ್ರಶೇಖರ ಕಂಬಾರರು ಈ ಹಿಂದೆ೭ ಕನ್ನಡ ನುಡಿ ತಂತ್ರಾಂಶದ ಬಗೆಗೆ ವಿಶೇಷ 
ಕಾಳಜಿ ವಹಿಸಿದ್ದನ್ನು ಮರೆಯವಂತಿಲ್ಲ, ಇತ್ತೀಚೆಗೆ ನೇಮಕಗೊಂಡಿರುವ ಕನ್ನಡ ಅಭಿವೃದ್ಧಿ 
ಪ್ರಾಧಿಕಾರದ ಅಧ್ಯಕ್ಷರಾದ ಹನುಮಂತಯ್ಯನವರು "ಕನ್ನಡಕ್ಕೆ ಯೂನಿಕೋಡ್‌ ಶಷ್ಪತೆ 
ಅಳವಡಿಸುವ ಕೆಲಸಕ್ಕೆ ಮತ್ತಷ್ಟು ವೇಗ ನೀಡಲಾಗುವುದು. ತಾಂತ್ರಿಕ ಕ್ಷೇತ್ರದಲ್ಲಿ ಮತ್ತು 
ಸಾಮಾಜಿಕ ಜಾಲತಾಣಗಳಾದ ಫೇಸ್‌ಬುಕ್‌, ಯೂಟೂಬ್‌, ಟ್ವಿಟರ್‌, ಇತ್ಯಾದಿ ಕಡೆ 
ಹೆಚ್ಚು ಕನ್ನಡ ಬಳಸುವ ಹಾಗೆ ಮಾಡಲಾಗುವುದು” ಎಂದು ಹೇಳಿರುವುದು ಭವಿಷ್ಯದ 
ಕನ್ನಡ ಭಾಷಾ ಬೆಳವಣಿಗೆಯ ಆಶಾವಾದವನ್ನು ಹುಟ್ಟು ಹಾಕಿದೆ. 

“ಯಾರೇ ಬಂದರೂ ಹಿಂಡಿದರೂ 


ಕಾಲೆತ್ತದೇ ಹಾಲು ಕೊಡೋ 
ಕರುಣಾಮಯಿ ಕಾಮಧೇನು ಕನ್ನಡಮ್ಮ '' 


ಇವಳ ಅಮೃತ - ಸುಧೆಯನ್ನು ಎಲ್ಲರೆದೆಗೂ ಸತತ ಹರಿಸಬೇಕಾಗಿದೆ. ವಿಶ್ವ ಕನ್ನಡಿಗರೆಲ್ಲ 
ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರ ಹಾರಿಸಬೇಕಾಗಿದೆ. ಬತ್ತಲಾರದ ಗಂಗೆಯಂತೆ 
ಗಮನವಿಟ್ಟು ಕಾಯ್ದುಕೊಳ್ಳಬೇಕಿದೆ. ಇದೇ ನಿಜವಾದ ಕನ್ನಡ ಅಸ್ಮಿತೆ ಮತ್ತು ಅನನ್ಯತೆ. 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೨. 


ಕಾವ 


ಎರಡು ಕವನಗಳು 


೨೮ 


€ ಜಯರಾಮ ಹೆಗಡೆ 
೧ 
ಒಂದು ಹರಕು ಅಂಗಿ 


ನಸುಕು ಹರಿಯುತ್ತಿದ್ದಂತೆ 
ನಡುರಸ್ತೆಯಲಿ ಹೊರಳಾಡುತ್ತಿದೆ 
ಒಂದು ಹರಕು ಅಂಗಿ 

ವಾಕಿಂಗ್‌ ಹೋಗುತ್ತಿದ್ದವನು ನಿಂತೆ ' 
ಎತ್ತಿಕಟ್ಟೆ ನನ್ನ ಹೊಸ ಲುಂಗಿ 


ಯಾರದಾಗಿರಬಹುದು 

ರಸ್ತೆ ಪಾಲಾಗಿರುವ ಈ ಶರ್ಟು ? 
ಆಸ್ಪಿವಂತರ ಹೆಗಲು ಕಾದು 

ವಾಶಿಂಗ್‌ ಮಷಿನ್‌ ತಿರುಗುಣಿಯಲ್ಲಿ 
ಸಿಕ್ಕಿ ಬಣ್ಣಕಾರಿ ಬಾರಿ ಬಾರಿ 

ಬೆಂದಿದೆ ಇಸ್ತಿಯ ಕಾವು ಹೀರಿ 


ಜಗ್ಗಿ ಜೋತುಬಿದ್ದ ಜೇಬು 

ಹರಿದಿದೆ ಗುಂಡಿ ಎದೆ ಬಿರಿದು 
ತುರುಕಿರಬಹುದೆ ನೋಟಿನ ಕಟ್ಟು ? 
ಮೇಲೆ ಇಳಿಸಿ ಮೊಬೈಲು ಸೆಟ್ಟು 
ಆಲಂಗಿಸಿದಾಗ ಮೈತುಂಬ ತುಟಿ 
ಮೂಡಿದೆ ಗುಲಾಬಿ ಹೂ ಸಾಲು 
ಈಗ ಚರಂಡಿ ಹಿಡಿದು ರಸ್ತೆ ಪಾಲು 


ಸೇವೆ ಮಾಡಿದ ಸಂಬಳಕ್ಕೆ 
ಒಡೆಯನಿಂದ ಆಳಿಗೆ 

ಇಳಿದು ಮೈಮುಚ್ಚಿ 
ತಲೆಮಾರಿನ ರಕ್ತ ಬೆವರು ಒರೆಸಿ 


ಮಣ್ಣಿಗಿಳಿದು ಭಿಕ್ಷುಕನ ಭಕ್ಷಿಸಾಗಿ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಸಾಗಿಬಂದಿದೆ ಬಂಗಲೆ ದಿಂಬಿನಿಂದ 
ಗುಡಿಸಲಿಗೆ ಬೀದಿಗೆ ಕಾಲಿಗೆ 


ರೂಪಾಂತರದ ಈ ಚಿಂದಿ 
ಬಿದ್ದಿದೆ ಬೀದಿಯಲಿ ಹೆಣದ ಭಂಗಿ. 
ಇರಬಹುದೆ ಇದು ನನ್ನದೇ ಅಂಗಿ ! 


ವಿ 


ಹಳ್ಳಿ ಮೋರಿ ಮುರಿದ ಮೇಲೆ 


ನಮ್ಮೂರ ಮೋರಿ ಮುರಿದು 

ಕಂಬ ಕಳಚಿ ದಾರಿ ಜರಿದು 

ಹಳ್ಳಿ ಜನರು ಸುತ್ತು ಬಳಸಿ ಪೇಟೆ ಸೇರಿ 

ಬ್ರಿಜ್ಜು ಬಿದ್ದ ಸುದ್ದಿ ಹೇಳಿ ಯಾರ್ಕಾರನ್ನೋ ಬೈದರು 


ಮೋರಿ ಎರಡು ಬದಿಗೆ ಎದುರು ಬದುರು 
ಗೋಡೆ ಅಡ್ಡನೀರು ನಿಂತು ಕೆಳಗೆ 
ಸುತ್ತಮುತ್ತ ಗ್ರಾಮಗಳಲಿ ದೇವಕಾರ 
ಮದುವೆ ಹಬ್ಬ ಜಾತ್ರೆ ನಡೆಯದೇ 

ತಲೆ ಕೆಡಿಸಿಕೊಂಡರು 


ಸೀಮೆಗಳಲಿ ಯಕ್ಷಗಾನ ಆಟ ನಾಟಕಕ್ಕೆ 
ಕಣ್ಣು ಕಿವಿಗಳಿಲ್ಲದೇ ಕೃಷಿಕಾರ್ಯ ಕೆಲಸಗಳಿಗೆ 
ಆಳು ಸಿಗುವದಿಲ್ಲವೆಂದು ಗೊಣಗಿ 

ಇಸ್ಪೀಟು ಆಡಿ ಕಳೆದರು 


ತೋಟ ಗದ್ದೆಗಳಲಿ ಬೆಳೆದ ಭತ್ತ ಅಡಿಕೆ 
ಕಾಯಿಪಲ್ಲೆ ಆಚೆ ಈಚೆ ಸಾಗಿಸಲಿಕೆ ಗಾಡಿ 
ಲಾರಿ ಬಸ್ಸು ಬರದೆ ಅಲ್ಲಿಗಲ್ಲಿ 
ದಲ್ಲಾಳಿಗಳಿಗೆ ಮಾರಿದರು 


ಗ್ರಾಮದೂರು ಹುಡಿಗಿಯರು ಆಚಿಂದಾಚೆ 
ನಗರ ಸೇರಿ ಪದವಿ ಓದಿ ಹಳ್ಳಿ ಬದಿಯ 
ಮೀಸೆ ಹುಡುಗರನ್ನು ಮರೆತು 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೨೯ 


ಲು 
ಪಾಯದವರು ಬೇರೆ ಬೇರೆ ದಾರಿ ಹಿಡಿದು 


ರಟಣ ಪಾಲಾದರು 


Ue 
ಬೇಗ ಮುದುಕರಾದರು 


—— 


ಕಾದು ಕಾದು ಮುದುಕರೆಲ್ಲ 


[ee 


ಮುರಿದ ಮೋರಿ ಮೇಲೆ ಕುಂತು 


೧ 


ಕನಸುಗಳಿಗಿಲ್ಲಿ ಸಾವಿಲ್ಲ 


ಅ ನೇ. ಭ. ರಾಮಲಿಂಗ ಶೆಟ್ಟ 


[ae 


ಯೂ ಸಹ ನೆಲದಲ್ಲಿ. 


ಮ ನನಸಿನ ಸರಮಾಲೆಯಲಿ. 


9y 
A 


ದುಕಿನ ಸಂಭ್ರ 


ಎ 


ಬಾನು-ಬುವಿಗಳ ನಡುವೆ ತೇಲುವ ಕನಸುಗಳು 
ಕನಸು ಮುಂಗಾರ ಮಿಂಚಿನಂತೆ : ಕನಸಿಗೆ ಕಾಲವಿಲ. 


ಕರೆಯುವದು ಬಿಡುವುದಿಲ್ಲ 


ಕಾ 


; ನನಸುಗಳು ಬೊಗಸೆಯಷ್ಟು. 


ಆದರೂ ಕನಸುಗಳಿಗಿಲಿ 


ಕನಸುಗಳು ಕಡಲಿನಷು 


ಸಾವಿಲ್ಲ. 


ಗ 


[ae 


ಚ್‌ 


ಸಂಕ್ರಮಣ ೪.೨೨ / ಜುಲೈ-ಆಗಸ್ಟ್‌ ೨೦೧೫ 


೩೦ 


| ಕಾವ್ಶ್ಕ | 


ನಾಲ್ಕು ಹನಿಗಳು 


9 ಅಪ್ಪಾಸಾಹೇಬ ಅಲಿಬಾದಿ 


ಚಿಂತೆಯ ಚಿತೆಯಲ್ಲೆ 
ಬೇಯಬೇಕು 


ಮೂರ್ತಿ 


$ ಮುಗಿಯಲು ಗಲ್ಲಿಗಲ್ಲಿಯಲ್ಲಿ 


ಹತ್ತಬೇಕು ನೂರಾರು ಮೆಟ್ಟಲು 
— 


ಮೈಮರೆವಿನ ಕ್ಷಣವೊಂದೇ ಸಾಕು 
ಪಾತಾಳ ಮುಟ್ಟಲು 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ $4) 


ಬದುಕು 
ಎಲ್ಲಿ ಮರೆಯಾದೆ ವಿಠೋಬಾ 


* ಗಂಗಾಧರ ಹಿರೇಗುತ್ತಿ 


!!1 ಎಲ್ಲಿ ಮರೆಯಾದೆ ವಿಠೋಬಾ! 
ವಿಠೋಬ ಸತ್ತು ಹೋಗಿದ್ದಾನೆ 
ಯಾವ ವಿಠೋಬ ಎಂದು ಕೇಳಬ ಹುದು ನೀವು 


ನಾವೆಲ್ಲರೂ ನಮ್ಮ ನಡುವೆ ಓರ್ವ ನಿರ್ವಿಕಾರದ ಮನುಷ್ಯನನ್ನು ನಿರೀಕ್ಷಿಸುತ್ತ ಅವರ 
ಹುಡುಕಾಟದಲ್ಲಿ ನಾವು ಜೀವನದುದ್ದಕ್ಕೂ ನಮ್ಮನ ನಮ್ದು ವಿನಾಕರಣ ದ್ವೇಷಿಸುವ, ಟೀಕಿಸುವ, 

ಬದುಕನ್ನು ಹದಗೆಡಿಸುವವರಿಂದ ನಮ್ಮ ಮಾನಸಿಕ ಆರೋಗ್ಯ ಕಳೆದು ದುಕೊಳ್ಳುವ ಘಟನೆಯ 
ಮಧ್ಯೆಯೇ ಈ ವಿಠೋಬ ಎಂಬ, ಮುಖಕ್ಕೆ ಕಲೆ ಇಲ್ಲದ ಮನುಷ್ಯನೊಬ್ಬ ರಸ್ತೆಯ 
ಅಪಘಾತದಲ್ಲಿ ಕಳೆದು ಹೋಗಿ ಬಿಟ್ಟಿದ್ದಾನೆ. 


ಈ ಜಾಗತೀಕರಣದ ಸಂಧರ್ಭದಲ್ಲಿ ಎದುರಿಗೆ ತನಗಿಂತ ಬಲಿಷ್ಠರು, ಅಯೋಗ್ಯರು 
ವಾಮಮಾರ್ಗದಲ್ಲಿ ಸುಖವನ್ನು ಬಾಚಿಕೊಂಡು ಮೆರೆಯುತ್ತಿರುವಾಗ ಅದರ ಬಗ್ಗೆ ತಲೆ 
ಹಾಳು ಮಾಡಿಕೊಳ್ಳದೇ, ಅವರಂತೆ ತಾನೂವೆ ಭವದ ಬದುಕು ಅನುಭವಿಸಬೇಕು ಎಂಬ 
ಹಗಲುಗನಸನ್ನೂ ಹುಸ ಬಿಣಗಾದ ಕಾಸ್ಟಿಕ್‌ ಸೋಡಾ ಕಾರ್ಯಾನೆಯ ಆಪರೇಟರ್‌ 
ಹುದ್ದೆಯಲ್ಲಿಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ನಿಶ್ಚಿಂತ ಚಿರನಿದ್ದೆಗೆ ಜಾರಿ ಹೋದವನು ನನ್ನೂರು 
ಹಿರೇಗುತ್ತಿಯ » ಲೋಭವಿಲ್ಲದೆ ಬದುಕಿದ ಶ್ರೀಸಾ ಎಮಾನ್ಯ Wek ಬ. 


ಮನೆಯಲ್ಲಿ ವಿಠೋಬ, ಗೆಳೆಯರಲ್ಲಿ ಪ್ರೀತಿಯ ವಿಠ್ಠು, ಶಾಲೆಯ ದಾಖಲಾತಿಯಲ್ಲಿ 
ವಿಠೋಬಾ ಬೀರಣ್ಣನಾಯಕ ಎಂದಿದ್ದರೂ ಪ್ರತಿಯೋ ರ್ವ ವಿದ್ಯಾರ್ಥಿಗೂ ಅಡ್ಡ ಹೆಸರಿಟ್ಟೇ 
ಕರೆಯುತ್ತಿದ್ದ ದತ್ತ ಮಾಸ್ತರರು ಇವನಿಗೆ: ಪಂಡರಪುರದ ವಿಠೋಬಾ ಎಂದೇ ಕರೆಯುತ್ತಿದ್ದರು. 
ಹಾಗೆ ನೋಡಿದರೆ ಓರ್ವ ವಿದ್ಯಾರ್ಥಿಗೆ "“ಹೇಡ್ಗಾಯ್‌'' ಎಂದು ಇನ್ನೋರ್ವನಿಗೆ 
ಯಾವ್ಯಾವುದೋ ಸಾಂಕೇತಿಕ ನಾಮ ದತ್ತ ಮಾಸ್ತರರ ವ್ಯಂಗ್ಯ ಮನಸ್ಸಿನ ದಸ್ಕತ್ನಲ್ಲಿದ್ದವು. 
ಅಂಥ ಅಡ್ಡನಾಮದ ಪಂಡರಪುರದ ವಿಠೋಬ ಈತ. ಮನೆಯ ಬಡತನವೇ ಹೊದಿಕೆಯಾದ 
ಕುಟುಂಬದ ಯಜಮಾನ ಬೀರಣ್ಣ ನಾಲ್ಕು ಮಕ್ಕಳಲ್ಲಿಯೇ ತನ್ನ ಬದುಕಿನ ಕೋಲ್ಲಂಬವಾಗಿದ್ದ. 
ಕೆಟ್ಟ ಬಡತನವಿತ್ತು. ಗದ್ದೆಯೂ ಸಾಕಷ್ಟಿರಲಿಲ್ಲ. ಬಹುಶಃ ಬೇರೆಯವರ ಮನೆಯ ಗದ್ದೆ ಮಾಡಿ, 
ಅವರ ಗದ್ದೆಯಲ್ಲಿ ದುಡಿದು ವಿಶೋಬ- ಅಮ್ಮ ದಿನ ದೂಡಿದರೂ ಮಕ್ಕಳ ಮೆಟ್ರಿಕ್‌ವರೆಗಿನ 
ಶಿಕ್ಷಣಕ್ಕೆ ತೊಂದರೆ ಒಡ್ಡಲಿಲ್ಲ. ವಿಠೋಬ. ತನ್ನ ಶಿಕ್ಷ ಕ್ಷಣವನ್ನು ಮೆಟ್ರಿಕ್‌ವರೆಗೆ ಮುಗಿಸಿ 
ಹುಡು )ರದೋ ಸಹಾಯದಲ್ಲಿ ಬಿಣಗಾ ಕಾಸ್ಟಿಕ್‌ ಸೋಡಾ ಕಾರ್ಪಾನೆ ಸೆ ಸೇರಿಬಿಟ್ಟ. ಅಲ್ಲಿಂದ 


೩೨ ಸಂಕ್ರಮಣ ಬಏ೨೨/ ಜುಲೈ-ಆಗಸ್ಟ್‌ ೨೦೧೫ 


ಮನೆಯ ಹಸಿವು ತೊಲಗಿತು. ಸಹೋದರರನ್ನು ಕಲಿಸಿದ. ಸಹೋದರಿಯ ಮದುವೆ 
ಮಾಡಿದ. ಮನೆಯ ಪಾಲಿಗೆ ದತ್ತ'ಮಾಸ್ತರರು ಹೆಸರಿಟ್ಟಂತೆ ಪಂಡರಪುರದ ವಿಠೋಬನೇ 
ಆಗಿ ಹೋಗಿದ್ದ. 


ವಿಠೋಬನಲ್ಲಿ ಯಾವುದೇ ಬಡವನಿಗಿರದ ಅಸಾಧಾರಣ ಸಹನೆ ಇತ್ತು. ಆತ ಗೆಳೆಯರ 
ಜೊತೆ ತನ್ನ ಹೋಲಿಕೆ ಮಾಡುತ್ತಿರಲಿಲ್ಲ. ಗೆಳೆಯರ ಮನೆಯ ಕಣಜದಲ್ಲಿಭತ್ತ ತುಂಬಿದ್ದರೂ 

ತಮ್ಮ ಮನೆಯ ಖಾಲಿ ಅನ್ನದ ಮಡಕೆಯನ್ನು ಹೋಲಿಸಿ ಕರುಬಲಿಲ್ಲ. ಮಧ್ಯಮವರ್ಗದ 
ತನ್ನ ಗೆಳೆಯರು ಮೆಟ್ರಿಕ್‌ ಮುಗಿಸಿ ಕಾಲೇಜಿಗೆ ಹೋದರೂ ಈತ ಸಂಜೆ ವೇಳೆ ಅವರೊಂದಿಗೆ 
ಆಟದಲ್ಲಿ, ತಮಾಷೆಯಲ್ಲಿ ಪಾಲ್ಗೊಳ್ಳುತ್ತಿದ್ದನೇ ಹೊರತು, ಜಗಳದಲ್ಲಿ "ನೀನೊಂದು 
ಕಾಲೇಜಿಗೇ ಹೋಗುತ್ತೀ ಎಂದು ಬೀಗಬೇಡ' ಎನ್ನುವಂಥ ಅಸೂಯೆ ಎಂದೂ 
ತೋರ್ಪಡಿಸಲಿಲ್ಲ. ಗಾಳಿ ಬಂದಂತೆ ತೂರಿಕೊಂಡ; ಆದರೆ ತನ್ನ ಸುತ್ತಲಿನವರ ಬೆಳವಣಿಗೆ 
ನೋಡಿ ಕಾರಿಕೊಳ್ಳಲಿಲ್ಲ. ಅವನಲ್ಲಿ ಮನೋವೈೆ ೈಜ್ಞಾನಿಕ ಚರ್ಚೆಗಳಿದ್ದವು. ಮನುಷ್ಯನನ್ನು 
ವಿಶ್ಲೇಷಿಸುವ ಗುಣವಿ ತ್ತು. ಇತರರ ಮೇಲಿರುವ ಅಸೂಯೆ ತನ್ನ ಅನಾರೋಗ್ಯಕ್ಕೆ, 
ಕಾರಣವಾಗುತ್ತೆ ಎಂಬ ಅರಿವೋ ಅಥವಾ ಅವನ ಹೃದಯ ವೈಶಾಲ್ಯತೆಯೋ ತಿಳಿಯದು. 
ವಿಠೋಬ ತನ್ನ ಮೆಟ್ರಿಕ್‌ವರೆಗಿನ ಕ್ಲಾಸ್‌ಮೇಟ್‌ ಇಪ ಡಿವೈಎಸ್‌ಪಿ ಎನ್‌. ಟಿ. 
ಪ್ರಮೋದರಾವ್‌ ಹತ್ತಿರ ಇಲ್ಲಿಯವರೆಗೂ ಅದೇ ಹಳೆಯ ಗೆಳೆತನ ಹೊಂದಿದ್ದ. ತನ್ನ 
ನೆರೆಮನೆಯ ವ್ಯಕ್ತಿ ಗಂಗಾಧರ ಕವರಿ ಎಸ್‌. ಪಿ. ಯಾಗಿ ಬಡ್ತಿ ಹೊಂದಿದಾಗ ಕರಾವಳಿ 
ಮುಂಜಾವು ಪತ್ರಿಕ ಮೂಲಕ ಜಾಹೀರಾತು ಹಾಕಿ ಶುಭಾಶಯ ಕೋರಿದ್ದ. ತನ್ನ ಪರಿಚಿತರು 
ಯಾರಾದರೂ ಏಳಿಗೆ ಹೊಂದಿದ್ದರೆ ಗೆಳೆಯರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ 
ಸಾಧಿಸಿದ್ದರೆ ದೂರವಾಣಿ ಮೂಲಕ ಅಭಿನಂದನೆ ಎಷು ವಿಠಶೋಬನ ಈ ಗುಣದಲ್ಲಿ 
ಯಾವುದೇ ಸ್ವಾರ್ಥವಿರಲಿಲ್ಲ. 


ಯಾರಿಂದಲೂ ಸಹಾಯ ಬಯಸದ ಅಪ್ಪಟ ಸ್ವಾಭಿಮಾನಿಯಾದ ಆತ ಎಲ್ಲಿಯೂ ಗುಲಾಮೀ 
ಗುಣ ಪ್ರದರ್ಶಿಸಿ ಲಾಭ ಪಡೆಯುತ್ತಿರಲಿಲ್ಲ. ಅವನು ಯಾರೊಂದಿಗೆ ಮಾತನಾಡುವಾಗಲೂ 
ಆತ್ಮವಿಶ್ವಾಸ ತುಂಬಿರುತ್ತಿತ್ತು. ಅವನು ತನ್ನ ಕಂಪೆನಿಯ ಡ್ಯೂಟಿಯ ಹಾಜರಾತಿ ಮತ್ತು 
ಕೆಲಸದಲ್ಲಿಯೂ ಅತ್ಯುತ್ತಮ ಕಾರ್ಮಿಕನಾಗಿದ್ದ. ಹೀಗಾಗಿ ಯಾರಿಗೂ ಸೊಪ್ಪ ಹ ಹಾಕುತ್ತಿರಲಿಲ್ಲ. 
ಅವನು ಮೂರು ದಶಕಗಳವರೆಗೆ ಥಾಪರ್‌ "ಕಂಪೆನಿಯಲ್ಲಿ ಸೇವೆ ಸಲ್ಲಿಸಿ, ಕೊನೆಗಾಲದಲ್ಲಿ 
ಕಂಪೆನಿ ಇನ್ನೇನು ಮುಚ್ಚಿ ಹೋಗುತ್ತೆ ಎಂಬ ಪರಿಸ್ಥಿತಿಯಲ್ಲಿರುವಾಗಲೂ ಆತ ಅಲಕ್‌ 
ನಿರಂಜನ್‌ ಅಂತಿದ್ದ. ನನ್ನೊಂದಿಗೆ ಒಮ್ಮೆ ಮಾತಾಡುತ್ತ, ನಮ್ಮ ಕಂಪೆನಿ ಮುಚ್ಚೆ 
ಹೋಗಬಹುದೇ? ಎಂದು ಕೇಳಿದ್ದ. ವಿಠೋಬಾ, ನೀನು ಕಂಪೆನಿಯಲ್ಲಿಕೆಲಸ ಮಾಡುವವ. 
ಈ ವಿಷಯ ನನಗಿಂತ ನಿನಗೆ ಹೆಚ್ಚು ಗೊತ್ತು ಎಂದಿದ್ದೆ. 


ನಸೀಬದಲ್ಲಿದಂತೆ ಆಗುತ್ತೆ ಬಿಡು ಎಂದು ಅಷ್ಟೇ ನಿರ್ಮೋಹದಿಂದ ಹೇಳಿದ್ದ ವಿಠೋಬ. 
ನಂತರ ತಮ್ಮ ಕಾರ್ಯಾನೆಯನ್ನು ಆದಿತ್ಯ ಬಿರ್ಲಾ ಕಂಪೆನಿ ವಹಿಸಿಕೊಂಡಾಗ ( ನನ್ನೊಂದಿಗೆ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೩೩ 


ಸಂತೋಷ ವ್ಯಕ್ತಪಡಿಸಿದ್ದ. ಆದಿತ್ಯ ಬಿರ್ಲಾ ಬಹುದೊಡ್ಡ ಕಂಪೆನಿಗಳ ಜಾಲ ಹೊಂದಿರುವ 
ಬೃಹತ್‌ ಉದ್ಯಮ ಸಂಸ್ಥೆ; ಆದರೆ ನಮಗೆ ಉದ್ಯೋಗ ಕೊಟ್ಟ ಮೊದಲ ಕಂಪೆನಿ ಥಾರ್‌ 
ಸಂಸೆಯನ್ನು ಮರೆಯಬಾರದು ಅಲ್ಲವಾ? ಎನ್ನುವ ವಿಠೋಬನು ಗುಣ, ನೆಲಗುಣ. 
ಮಾನವೀಯ ವ್ಯಕ್ತಿತ್ವದ ನಿದರ್ಶನವಾಗಿದ್ದ. ನಮ್ಮ ಸುತ್ತಲೂ ಒಣ ಪ್ರತಿಷ್ಠೆಯ ಮನುಷ್ಯರ 
ಎದುರು ವಿಠೋಬನಿಗೆ ಯಾವ ದೌರ್ಬಲ್ಯ-ದೌಲತ್‌ಗಳಿರಲಿಲ್ಲ. ತನ್ನನ್ನು ಎದುರಾಗುವ 
ಪರಿಚಿತನೇ ಮೊದಲು ಮಾತನಾಡಿಸಲಿ ಎಂಬ ಕೆಲವು ಡೌಲಿನವರ ಮುಂದೆ ವಿಠೋಬನೇ 
ಬಂದು ಹೇಗಿದ್ದೀ! ಎಂದೇ ವಿಚಾರಿಸುವವನು. ಗೆಳೆಯರ ಗುಂಪಿನಲ್ಲಿಯಾರಾದರೂ ತನ್ನ 
ಕುರಿತಾಗಿ ಚೇಷ್ಟೆ ಮಾಡಿದರೆ ನಕ್ಕು ಬಿಡುತ್ತಿದ್ದ. ಆತ ಇನ್ನೂ ಕೀಟಲೆ ಹೆಚ್ಚಾಗಿ 
ಅಪಮಾನಿಸುತ್ತಾನೆ ಎಂದಾಗ ನಿಮ್ಮಂಥ ವಿಕೃತಿಯ ಮನೋಭಾವದವರ ಎಂಥ ಮಾತು! 
ಎಂದು ಅಲ್ಲಿಂದ ನಿರ್ಗಮಿಸುತ್ತಿದ್ದ. ಈ ಘಟನೆಯನ್ನು ಅಂದೇ ಮರೆತು ಮರುದಿನ ಭೇಟಿಯಲ್ಲಿ 
ಈತನೇ ಹೋಗಿ ಮೂದಲಿಸುವವನನ್ನು ಮಾತನಾಡಿಸುವವನಾಗಿದ್ದ. 


, ಎಲ್ಲಮನುಷ್ಯರ ಸ್ವಭಾವದ ಸ್ಕಾಂಪಲ್‌ಗಳನ್ನು ಪರೀಕ್ಷಿಸುವವನಂತಿದ್ದ ವಿಠೋಬ ಉತ್ತಮ 
ಚಿಂತನಶೀಲನಾಗಿದ್ದ. ಊರಿನ ಬಗ್ಗೆ ಅಭಿಮಾನ ಹೊಂದಿದ್ದ ಆತನಿಗೆ ಸಹಜವಾಗಿ ತಮ್ಮ 
ಊರಿನವರ ಬಗ್ಗೆ ಬಹಳ ಅಭಿಮಾನವಿತ್ತು. ಅವನ ಹತ್ತಿರದ ಗೆಳೆಯ ಎನ್‌.ಟಿ. ಪ್ರಮೋದ, 
ಎಸ್‌. ಪಿ. ಗಂಗಾಧರ ಕವರಿ, ನನ್ನ ಬಗ್ಗೆ ಅವನಿಗೆ ವಿಶೇಷ ಗೌರವವಿತ್ತು. ನಮ್ಮ 
ಊರವರಲ್ಲವೇ? ಶೇಷಗಿರಿ ನಾರಾಯಣ ನಾಯಕರ ಮಗ, ಮೊಮ್ಮಕ್ಕಳೂ ಹುಬ್ಬಳ್ಳಿಯಲ್ಲಿ 
ದೊಡ್ಡ ಗುತ್ತಿಗೆ ಸ್ಟಾರ್‌ ಹೋಟೆಲ್‌ ನಿರ್ಮಾಣದಲ್ಲಿ ಯಶಸ್ವಿಯಾಗುತ್ತಿರುವುದು ಕಂಡು 
ಇವನಿಗೆ ಹೆಮ್ಮೆ. ಹೌದು, ಅವರಿಂದ ನಮಗೇನಾಯ್ತು ಎಂದು ಯಾರಾದರೂ ಅಡ್ಡಬಾಯಿ 
ತೆರೆದರೆ, “ಯಾರಿಂದ ನಮಗೇನಾಗಬೇಕು; ಯಾರೂ ಯಾರನ್ನೂನಂಬಿ ಹುಟ್ಟಿಲ್ಲ ಅವರವರ 
ರಂಗದಲ್ಲಿ ಅವರು ಯಶಸ್ವಿಯಾಗೋದರ ಪ್ರೇರಣೆಯಿಂದಲೇ ಇನ್ನೋರ್ವ ತಾನು 
ಅವರಂತಾಗಬೇಕೆಂದು ಬಯಸೋದೇ ಆಗುವ ಪ್ರಭಾವ!” ಎಂದು ಹೇಳಿಬಿಡುವ ದಿಟ್ಟ 
ಮನುಷ್ಯನಾಗಿದ್ದ. 


ದೇಹದ ಒಳಗೆ ಆತ್ಮಕ್ಕೆ ಯಾವ ಕೊಳೆಯನ್ನು ಹೊಂದಿರದ ವಿಠೋಬ ದೇವರಂಥ ಮನುಷ್ಯ. 
ಕಳೆದ ಮೇ. ೩೦ ಕೈ ಆದಿತ್ಯ ಬಿರ್ಲಾದಿಂದ ನಿವೃತ್ತನಾದರೂ ಇನ್ನೂ ೩ ತಿಂಗಳು ಆತ 
ಕಂಪೆನಿಯ ಕ್ಹಾರ್ಟರ್ಸ್‌ನಲ್ಲಿ ಉಳಿಯುವ ಅವಕಾಶವಿತ್ತು. ಆದರೆ ಹಂಗಿನರಮನೆಗಿಂತ 
ಅಂಗಣದ ಗುಡಿ ಲೇಸು ಎಂಬಂತೆ ಕಳೆದ ೨ರಂದು ತನ್ನ ಕ್ವಾರ್ಟರ್ಸ್‌ ಖಾಲಿ ಮಾಡಿ 
ಸದಾಶಿವಗಡದ ಬೇರೊಂದು ಮನೆಗೆ ತೆರಳಿ ಬಿಡಾರ ಹೂಡಿದ್ದ. ಸಮಾಜದಲ್ಲಿನ ಅನ್ಕಾಯ, 
ಅಸಡ್ಡೆ, ಅಸಮಾನತೆ ಸಹಿಸದ ಆತ, ನನಗೆ ವೇಳೆ ಹೊತ್ತು ಗೊತ್ತು ಎಂದು ನೋಡದೇ 
ಮೊಬೈಲಿನಲ್ಲಿಸಮಾಜದ ಸಮಸ್ಯೆಗಳ ಬಗ್ಗೆ ದೂರುತ್ತಿದ್ದ. ಕಾರವಾರದ ರಾಷ್ಟ್ರೀಯ ಹೆದ್ದಾರಿ 
ಮೇಲಿನ ಬಿಲ್ಬ್‌ ಸರ್ಕಲ್‌ನ ಸುತ್ತ ಹೊಂಡ ಬಿದಿರುವುದರ ಬಗ್ಗೆ ಹೇಳಿ ನನ್ನಿಂದ ಬರೆಸಿದ್ದ. 


ಎ 
ಹೌದು! ಬಿಲ್ಬ್‌ ಸರ್ಕಲ್‌ ನಿರ್ಮಿಸಿಕೊಟ್ಟವರೇ ಅದರ ಹೊಂಡ ತುಂಬಿ ಕೊಡ್ಬೇಕಾ? 


೩೪ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ನಗರಸಭೆಗೆ ತಾಗುವಂತೆ ಲೇಖನ ಮಾಡು ಎಂದು ಹೇಳುತ್ತಿದ್ದ ಆತ, “ಗಂಗಾಧರ್‌! 
ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥವಾದರೆ ಪ್ರಯಾಣಕ್ಕೆ ತುಂಬ ಸಲೀಸು ಆಗಬಹುದು. ಹಿರೇ 
ಗುತ್ತಿಗೆ ಒಂದು ತಾಸಿನಲ್ಲಿ ಬೈಕ್‌ನಲ್ಲಿ ತಲುಪಬಹುದು' ಎಂದು ಒಮ್ಮೆ ನನ್ನಲ್ಲಿತನ್ನ ಕುತೂಹಲ 
ಭರಿತ ಸಂತಸವನ್ನು ವ್ಯಕ್ತಪಡಿಸಿದ. ವಿರಾಮದ ವೇಳೆಯಲ್ಲಿ ಓದುವುದು, ಬೈಕ್‌ನಲ್ಲಿ ಎಲ್ಲಿಗೇ 
ಹೋಗುವಾಗಲೂ ಹೆಲ್ಮೆಟ್‌ ಧರಿಸಿ ಹೊರಟು ಬಿಡುವುದು ಅವನ ಹವ್ಯಾಸವಾಗಿತ್ತು. 
ರಸ್ತೆ ಮೇಲೆ ಸರಿಯಾದ ರೂಲ್ಸ್‌ ಪಾಲಿಸುವ ಆತಿಗೆ ಯಾರಾದರೂ ಅಡ್ಡಾಡಿ ಪ್ರಯಾಣಿಕ 
ರಸ್ತೆ ನಿಯಮ ಮೀರಿದರೆ, "ನೋಡು ಮುಠ್ನಾಳ ಗಾಡಿ ಬಿಡುವ ಸ್ಟೈಲು' ಎಂದು 
ಗೊಣಗಿಕೊಳ್ಳುತ್ತಿದ್ದ ವಿಶೋಬ ತನಗೆ ಅಪಘಾತವಾಗುವ ದಿನ ಹಿರೇಗುತ್ತಿಯಿಂದ ದೇವರಿಗೆ 
ಪೂಜೆ ಮಾಡಿ, ಕೋಳಿ ಬಲಿಕೊಟ್ಟು ಅದರ ಮಾಂಸ, ಮಾವು ಮತ್ತು ಹಲಸಿನ ಹಣ್ಣನ್ನು 
ಹೇರಿಕೊಂಡು ಬೈಕ್‌ನಲ್ಲಿ ಬರುತ್ತಿದ್ದ. ಅಮದಳ್ಳಿ ಬಳಿ ಅವನದೇ ಫ್ಯಾಕ್ಟರಿಯ ರಸಾಯನ 
ತುಂಬಿಕೊಂಡು ಹೋಗುತ್ತಿದ್ದ ಟ್ಯಾಂಕರ್‌ ಅವನಿಗೆ ಎದುರಾಗಿದೆ. ಎಂದಿಗೂ ತನ್ನ ಸೈಡ್‌ 
ಬಿಡದ ವಿಠೋಬ ಅದ್ಯಾವ ಮಾಯೆಯಲ್ಲಿ ಆಚೆ ಸರಿದನೋ? ಅವನಿಗೆ ಭವಿಷ್ಯ ಒದಗಿಸಿದ 
ಕಾಸ್ಟಿಕ್‌ ಸೋಡಾ ಕಂಪೆನಿಯ ರಸಾಯನ ಹೊತ್ತು ಬರುವ ಟ್ಯಾಂಕರ್‌ ಆಕರ್ಷಿಸಿತೋ? 
ಅವನ ಕಲ್ಪನೆಯ ಹೆದ್ದಾರಿ ಬಲಿ ಬೇಡಿತೋ? ಏನೆಂದು ಈ ಸಾವನ್ನು ಕಲ್ಪಿಸುವುದು!? 
ಆದರೆ ಸಾಗುವಾಗ ಬೇರೆ ಏನು ಯೋಚಿಸದಿದ್ದರೂ ಇಂಥ ಕಾಕತಾಳೀಯದ ಬಗ್ಗೆ 
ಕುತೂಹಲವಿದ್ದ ವಿಠೋಬ ಈ ನಿಗೂಢಗಳಿಗೆ ತನ್ನ ಮನಸ್ಸು ಮುಟ್ಟಿಸಲಾಗದೇ ಕಣ್ಣುರೆಪ್ಪೆ 
ಮುಚ್ಚಿರಬಹುದೇ? ಹೀಗೆ ನಾವೆಲ್ಲರೂ ವಿಠೋಬನ ಬಗ್ಗೆ ಯೋಚಿಸುತ್ತಿದ್ದೇವೆ. 


ತನಗೆ ೫೮ ವರ್ಷ ಆಯಸ್ಸು 


ನಾನು ಅಂತಿಮ ದರ್ಶನಕ್ಕೆಂದು ಹಿರೇಗುತ್ತಿಗೆ ಹೊರಟಿದ್ದೆ. ನಾನೊಬ್ಬನೇ ಕಾರ್‌ ಡ್ರೈವ್‌ 
ಮಾಡಿಕೊಂಡು ಹೋಗುವ ಸಂದರ್ಭದಲ್ಲಿ ಬಿಣಗಾದ ಕಾಸ್ಟಿಕ್‌ ಸೋಡಾ ಕಂಪನಿಯಲ್ಲಿ 
ಅಧಿಕಾರಿ ಹುದ್ದೆಯಲ್ಲಿನನ್ನ ದೀರ್ಫಕಾಲದ ಒಡನಾಡಿ ಮಿತ್ರ ಹಿರೇಗುತ್ತಿಯ ಕ್ಲಾಸ್‌ಮೇಟ್‌ 
ಪಿ. ಪಿ. ನಾಯಕನೂ ಜೊತೆಯಾದ. ಪಿ. ಪಿ. ನಾಯಕ ವಿಠೋಬನ ಅಂತರಂಗದ ಮಿತ್ರ. 
ತನ್ನೆಲ್ಲ ಬದುಕು ಬವಣೆಯನ್ನು ಪಿ. ಪಿ. ನಾಯಕನಲ್ಲಿ ಹೇಳಿಕೊಳ್ಳುವ ಈ ವಿಠೋಬ ಒಮ್ಮೆ 
ಪಿ.! ತನ್ನ ಆಯುಷ್ಯ ೫೮ಕ್ಕೆ ಮುಗಿಯುತ್ತದೆ” ಎಂದಾಗ, ಏನಾದ್ರೂ ಮಳ್ಳು 
ಮಾತನಾಡಬೇಡ ಎಂದಿದ್ದನಂತೆ. 


ಹೌದು! ವಿಠೋಬ ಸಂತನಂತೆ ತನ್ನ ಸಾವನ್ನು ಮೊದಲೇ ಅರಿತವನಂತೆ ಹೊರಟುಬಿಟ್ಟಿದ್ದಾನೆ. 
ಕಲ್ಮಶಗಳಿಲ್ಲದ ದುರಾಶೆಗಳಿಲ್ಲದ ಮಹಾನ್‌ ಆತ್ಮಗಳಿಗೆ ಮಾತ್ರ ಈ ಸತ್ಯ ಸಾಧ್ಯ ಎನಿಸುತ್ತೆ. 


ಸೌಜನ : “ಕರಾವಳಿ ಮುಂಜಾವು” ದೈನಿಕ, ಕಾರವಾರ (ಉ.ಕ) 


ವಿ 


ಸಂಕಮಣ ೪೨೨! ಜುಲೈ-ಆಗಸ್ಟ್‌ ೨೦೧೫ ೩೫ 


ನೋಟ 
ಪತ್ರಿಕೆ ಮತ್ತು ಸಾಹಿತ್ಯ 


* ನೆಲ್ಲಿಕಟ್ಟೆ ಎಸ್‌. ಸಿದ್ದೇಶ್‌ 


ಸತ್ಯ ಸಂಗತಿಗಳನ್ನು ಸಮಾಜಕ್ಕೆ ತಿಳಿಸುವ ಮ ವೃಷ್ಟಿ ಮತು ಬ ಸಮಷ್ಟಿಯಲ್ಲಿ ಜಾಗ ತಿ 
ಮೂಡಿಸುವ ಸಾಧನವೇ ಪತ್ರಿಕೆ. ಸಾರ್ವಜನಿಕ ಹಿತಾಸಕ್ತಿ, ಸಾಮಾಜಿಕ ಕಾಳಜಿಯೇ ಪತ್ರಿಕೆಯ 
ಉಸಿರು. ಪತ್ರಿಕೆಗಳೆಂದರೆ ಪತಿತವಾದದ್ದನ್ನು ಪಾವನಗೊಳಿಸುವ ಧೀಶಕ್ತಿಗಳು. ಇವುಗಳು 
ಪ್ರಗತಿಗೆ ಪ್ರೇರಕ ಶಕ್ತಿಗಳು. ಅನ್ಯಾಯ, ಅನಾಚಾರ, ಅದಕ್ಷತೆ, ಅಪ್ರಾಮಾಣಿಕತೆ, ಅನಿಷ್ಟತೆ, 
ಅನೀತಿ, ಅಜ್ಞಾನ ಅಂಧಕಾರಗಳನ್ನೆಲ್ಲ ಬಯಲುಗೊಳಿಸಿ, ಅವುಗಳನ್ನು ನ್ಯಾಯದೆಡೆಗೆ, 
ಆಚಾರದೆಡೆಗೆ, ದಕ್ಷತೆಯೆಡೆಗೆ ಜ್ಞಾನದೆಡೆಗೆ, ಬೆಳಕಿನೆಡೆಗೆ ಸಾಗಿಸುವ ಚಾಲಕ ಶಕ್ತಿಯೇ 
ಪತ್ರಿಕೆ. ಇಂತಹ ಅಪೂರ್ವವಾದ ಸಾಧನವಾದ ಪತ್ರಿಕೆ ಮತ್ತು ಸಾಹಿತ್ಯಕ್ಕೆ ಅವಿನಾಭಾವ 
ಸಂಬಂಧವಿದೆ. ಅವುಗಳೆರಡು ಒಂದಕ್ಕೊಂದು ಪೂರಕ ಪ್ರೇರಕಶಕ್ತಿಗಳಾಗಿವೆ. 


ಸಮಾಜದ ಸಂಸ್ಕಾರವನ್ನು, ಸಂಸ್ಕೃತಿಯ ಸಾರವನ್ನು, ವ್ಯಕ್ತಿಯ ವಿಶಿಷ್ಟತೆಯನ್ನು 
ಸೆರೆಹಿಡಿಯುವ, ಮನಕ್ಕೆ ಮುದ ನೀಡುತ್ತಲೇ ಸನ್ಮಾರ್ಗದರ್ಶನ ಮಾಡುವ ಸಾಹಿತ್ಯ 
ಸಹಜತೆಯನ್ನು ಕಟ್ಟಿಕೊಡುವ ಮೂಲಕ ಸ ಸಾಧನೆಯ ಹಾದಿಗೆ ಕೈದೀವಿಗೆಯಾಗಿದೆ. 
ಸಾಹಿತ್ಯವನ್ನು ಎಲ್ಲರಿಗೂ ತಲುಪಿಸುವ ಮಾಧ್ಯಮವಾಗಿ ಪತ್ರಿಕೆಯನ್ನು ಬಳಸಿಕೊಂಡದ್ದು 
ಪಾಶ್ಚಾತ್ಮರು. ಪತ್ರಿಕೆ ಮತ್ತು ಸಾಹಿತ್ಯ ವ್ಯಷ್ಟಿ ಮತ್ತು ಸಮಪ್ಪಿಯೊಳಗಿನ ಕ್ರಿಯೆ- ಪ್ರಕ್ರಿಯೆಗಳನ್ನು 
ದಾಖಲಿಸುತ್ತವೆ. ಸಾಹಿತ್ಯ ಸವಿಯನ್ನು ಸವಿಯಲು ಉತ್ತೇ ಜಿಸುವ ಸಾಧನಗಳೇ ಪತ್ರಿಕೆಗಳು. 
ಸಾಹಿತ್ಯ ಪತ್ರಿಕೆಗಳ ಪ್ರಗತಿಗೆ ಪೆ ಪ್ರೇರಕವಾಗುವ ಸಾಧನ. ಇವರೆಡು ಒಂದಕ್ಕೊಂದು . 
ಪೋಷಕತ್ವದ ಸ ಸಂಬಂಧವನ್ನು ಪಡೆದಿರುವಂತವುಗಳು. 


ಪತ್ರಿಕೆಗೆ ತನ್ನದೇ ಆದ ಸ್ವರೂಪ ಲಕ್ಷಣಗಳಿರುವಂತೆಯೇ ಸಾಹಿತ [ಕ್ಕೂ ಇದೆ. ಅವುಗಳ 

ಸ್ವರೂಪ ಲಕ್ಷಣಗಳಲ್ಲಿ ತುಸು ಭಿನ್ನತೆಗಳಿದ್ದರೂ ಅವುಗಳು ಜರ ಗುರಿ ಸಹೃದಯನೇ. 
ಜನ ಜೀವನಕ್ಕೆ ಕನ್ನಡಿಯಾಗಿರುವ ಪತ್ರಿಕೆ ಮತ್ತು ಸಾಹಿತ್ಯ ಜೀವ- ಜೀವಕ್ಕೆ ವಿಮರ್ಶಕರಾಗಿ 
ಕಾರ್ಯನಿರ್ವಹಿಸುತ್ತಿವ ವಿಷಯ, ವಿಚಾರ, ವಿವೇಕ, ವಿವೇಚನೆಗಳ ರವಾನಿಸುವ ಪತ್ರಿಕೆ 
ಮತ್ತು ಸಾಹಿತ್ಯ ಅವಳಿ-ಜವಳಿಯಂತೆ ಬಾಳಿ ಬೆಳಗುತ್ತಿವೆ. 


ಆಧುನಿಕ ಕಾಲಘಟ್ಟದ ಆರಂಭದಲ್ಲಿ ಹುಟ್ಟಿಕೊಂಡ ಪತ್ರಿಕೆಗಳು ಇಂದು ಬಹುವಾ ಪಕತೆಯನ್ನು 
ಪಡೆದುಕೊಂಡಿವೆ. ಜಗತ್ತಿನಾದ್ಯಂತ ಕಾರ್ಯಶೀಲವಾಗಿರುವ ಪತ್ರಿಕೆಗಳು ಆಧುನಿಕ ಜೀವನದ 
ಅವಿಭಾಜ್ಯ ಅಂಗವಾಗಿ ಬೆಳೆದು ಬಂದಿವೆ. ಸಮೂಹಮಾಧ್ಯ ಮ ಸಹೋದರರಾದ 
ಆಕಾಶವಾಣಿ, ಸಿನಿಮಾ, ದೂರದರ್ಶನ, ಕಂಪ್ಯೂ ಟರ್‌ ಇವುಗಳಲ್ಲಿ ಪತ್ರಿ ತ್ರಿಕೆಯು ಹಿರಿಯ 
ಸಹೋದರ. ಇದರ ಹೊಣೆಗಾರಿಕೆ ಅಪಾರ. ಅದು ನಿರ್ವಹಿಸುತ್ತಿರುವ ಪ್ರಸಕ್ತ ಸಂದರ್ಭದ 
ಪುಟಗಳು ಅಪೂರ್ವವಾದವುಗಳು. ಕುಟುಂಬದ ಹಿರಿಯನಲ್ಲಿರಬೇಕಾದ ಗುಣಲಕ್ಷಣಗಳ 


೩೬ ಸಂಕ್ರಮಣ ೪.೨೨ / ಜುಲೈ-ಆಗಸ್ಟ್‌ ೨೦೧೫ 


ನ್ನೊಂದಿರುವ ಪತ್ರಿಕೆಯೂ ಈವೊತ್ತು ಉದ್ಯಮವಾಗಿ ಸಂವಹನದ ಸೂಕ್ಷ್ಮತೆ ಮತ್ತು 
ಸರಳತೆಗಳನ್ನು ಗುಪ್ತವಾಗಿ ಕರಗಿಸಿಕೊಳ್ಳುತ್ತಿದ್ದರೂ ಕೂಡಾ ತನ್ನದೇ ಆದ ಘನತೆಯನ್ನು 
ಕಾಪಾಡಿಕೊಳ್ಳುತ್ತಿರುವಲ್ಲಿ ತೀರಾ ಹಿಂದೆ ಬೀಳುತ್ತಿಲ್ಲ. ಈ ನಡುವೆಯೂ ಪೀತ ಪತ್ರಿಕೆಗಳನ್ನು 
ಹೊರತು ಪಡಿಸಿದರೆ, ಪತ್ರಿಕೋದ್ಯಮವು ತನ್ನ ಪಾವಿತ್ರ್ಯವನ್ನು ಉಳಿಸಿಕೊಂಡು ಸಾಗಲು 
ಸಾಹಿತ್ಯ ಬೆಂಗಾವಲು ಆಗಿದೆ. ಸಾಹಿತ್ಯವು “ಪತ್ರಿಕೆ ಆಚೀಚೆ ಹೋಗಿ ಬಂದು, ದಾರಿ 
ತಪ್ಪದಂತೆ. ಪತ್ರಿಕಾಧರ್ಮಕ್ಕೆ ಅನುಸಾರವಾಗಿ ಸಾಗಿ ಸಾಧನೆ ಮಾಡುವಂತೆ 
ಮೂಗುದಾಣವಾಗಿಯೂ ಸಾಹಿತ್ಯ ಕಾರ್ಯ ನಿರ್ವಹಿಸುತ್ತದೆ. 


ಸಾಹಿತ್ಯ ಮತ್ತು ಅದರ ಪ್ರಕಾರಗಳನ್ನು ಜನತೆಗೆ ಮುಟ್ಟಿಸಿ ಸಹೃದಯರ ಸಂಖ್ಯೆಯನ್ನುಇಮ್ಮಡಿ 
ನೂರ್ಮಡಿಗೊಳಿಸುವ ಮೂಲಕ ಸಾಹಿತ್ಯವನ್ನು ಸಹೃದಯರಲ್ಲಿ ಚಿರಸ್ಥಾಯಿಯಾಗಿಸುವ 
ಕೈಂಕರ್ಯವನ್ನು ಪತ್ರಿಕೆ ನಿರ್ವಹಿಸುವ ಮೂಲಕ ತನ್ನ ಘನತೆಯನ್ನು ಹೆಚ್ಚಿಸಿಕೊಂಡಿದೆ. ಪತ್ರಿಕೆ 
ಮತ್ತು ಸಾಹಿತ್ಯಗಳೆರಡರ ಜವಾಬ್ದಾರಿ ಒಂದೇ. ಅದೇ ಸುಧಾರಣೆಯ ನೆಲೆ. ಆ ನೆಲೆಯನ್ನು 
ವಿಸ್ತರಿಸುವ ಕಾಯಕದಲ್ಲಿ ಹದ ತಪ್ಪದಂತೆ, ಒಂದು ಎಡವಿದರೆ ಇನ್ನೊಂದು ಎಚ್ಚರಿಸುವಂತೆ, 
ಪರಸ್ಪರ ಪೂರಕ-ಪ್ರೇರಕವಾದ ಸಾಧಕ ಬಾಧಕಗಳನ್ನು ಸಮಾಜ, ನಾಡು ರಾಷ್ಟ್ರದ 
ದೀಪಗಳಾಗಿವೆ. ಕನ್ನಡ ಪತ್ರಿಕೆಗಳು ಆಧುನಿಕ ಕನ್ನಡ ಸಾಹಿತ್ಯ ಉದಯ ಕಾಲದಲ್ಲಿ 
ಹುಟ್ಟಿಕೊಂಡವು. ಕನ್ನಡ ಪತ್ರಿಕೋದ್ಯಮ ಇತಿಹಾಸವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಕಥೆ, 
ಕವನ, ಪ್ರಬಂಧ, ನಾಟಕ, ಕಾದಂಬರಿ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ಪ್ರವಾಸ ಕಥನ, 
ವಿಚಾರ ಸಾಹಿತ್ಯ, ಹಾಸ್ಯ ಸಾಹಿತ್ಯ, ವಿಡಂಬನಾ ಸಾಹಿತ್ಯ, ಮೊದಲಾದ ಸಾಹಿತ್ಯದ 
ಪ್ರಕಾರಗಳನ್ನು ಬೆಳೆಸುವ ಸಲುವಾಗಿಯೇ ಹುಟ್ಟಿಕೊಂಡಿರುವಂತಿದೆ. 


ಪ್ರತಿ ಸಾಹಿತ್ಯ ಪ್ರಕಾರದ ನೆಲೆ-ಬೆಲೆಗಳನ್ನು ನಿರೂಪಿಸುವ, ನಿರ್ಧರಿಸುವ ಕಾರ್ಯದಲ್ಲಿ 
ಪತ್ರಿಕೆಗಳು ಯಶಸ್ವಿಯಾಗಿವೆ. ನವೋದಯ, ಪ್ರಗತಿಶೀಲ, ನವ್ಯ, ದಲಿತ-ಬಂಡಾಯ 
ಮೊದಲಾದ ಸಾಹಿತ್ಯ ಪಂಥಗಳ ನೆಲೆಯಾಗಿ ಅಲೆ ಅಲೆಯಾಗಿ ಸ್ಪೂರ್ತಿಯ ನೆಲೆಯನ್ನು 
ಓದುಗರಲ್ಲಿ ಮೂಡಿಸುವಲ್ಲಿ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿವೆ. ಸಾಹಿತಿಗಳೆಲ್ಲರೂ 
ಒಂದಲ್ಲೊಂದು ಪತ್ರಿಕೆಯೊಂದಿಗೆ ಸಂಬಂಧವನ್ನಿಟ್ಟುಕೊಂಡೇ ತಮ್ಮ ಸೃಜನಶೀಲ 
ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿರುವುದನ್ನು ie 
ಜಯಕರ್ನಾಟಕ ಪತ್ರಿಕೆಯೊಂದಿಗೆ ಬೇಂದ್ರೆ, ಜಯಂತಿ ಪತ್ರಿಕೆಯೊಂದಿಗೆ ಬೆಟಗೇರಿ 
ಕೃ ಷ್ಟಶರ್ಮ, ಜೀವನ ಪತ್ರಿಕೆಯೊಂದಿಗೆ ಮಾಸ್ತಿ, ಉಷಾ ಷಾ ಪತ್ರಿಕೆಯೊಂದಿಗೆ ಬಸವರಾಜ 
ಕಟ್ಟಿಮನಿ, ಸಾಕ್ಷಿ ಪತ್ರಿಕೆಯೊಂದಿಗೆ ಗೋಪಾಲಕೃಷ್ಣ ಅಡಿಗರು, ರುಜುವಾತು ಪತ್ರಿಕೆ 
ಯೊಂದಿಗೆ JSS ಸಂಕ್ರಮಣದೊಂದಿಗೆ ಚಂಪಾ ಮೊದಲಾದವರು 
ಬೆಳೆದಿರುವು ದನ್ನು ಕಾಣುತ್ತೇವೆ. 


ಭಾರತದಲ್ಲಿ ಮೊಟ್ಟಮೊದಲ ಮುದ್ರಣಯಂತ್ರ ಗೋವಾದಲ್ಲಿ ಕ್ರಿ. ಶ. ೧೫೫೬ರಲ್ಲಿ 
ಸ್ಥಾಪನೆಗೊಂಡಿತು. ಇದಾಗಿ ೨೨೪ ವರ್ಷಗಳ ನಂತರ ಅಂದರೆ ೧೭೮೦ರಲ್ಲಿ ಜೇಮ್ಸ್‌ 
ಆಗಸ್ಟ್‌ಸ್‌ ಹಕ್ಕಿ ಪ್ರಕಟಿಸಿದ "ದಿ ಬೆಂಗಾಲ್‌ ಗೆಜೆಟ್‌' ಭಾರತದ ಮೊದಲ ಪತ್ರಿಕೆ. ಕನ್ನಡದ 


[al 


"ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೩೭ 


ಮಣ್ಣಿನಲ್ಲಿಮೊದಲ ಮುದ್ರಣಯಂತ್ರವು ಬಳ್ಳಾರಿಯಲ್ಲಿ ೧೮೨೭ರಲ್ಲಿ ಸ್ಥಾಪನೆಯಾಯಿತು. 
ಹರ್ಮನ್‌ ಮೋಗ್ದಿಂಗ್‌ ರವರಿಂದ ೧೮೪೨ರಲ್ಲಿ ಪ್ರಕಟವಾದ "ಮಂಗಳೂರು 
ಸಮಾಚಾರ” ಕನ್ನಡದ ಮೊದಲ ಪತ್ರಿಕೆ. ಅರಂಭದಲ್ಲಿ ಕೈಬರದಹದಲ್ಲಿದ್ದು ೧೮೪೩ರ 
ಜುಲೈ ೧ ರಂದು ಕಲ್ಪಚಿನಲ್ಲಿ ಮುದ್ರಣಗೊಂಡಿತು. ಇಲ್ಲಿಂದ ಆರಂಭವಾದ ಕನ್ನಡ ಪತ್ರಿಕೆ 
ಹಕಗ ಹೆಮ್ಮರವಾಗಿ, ಕ್ಷಣಕ್ಷಣವೂ ಬೆಳೆಯುತ್ತಲಿದೆ. ದಿನ ಪತ್ರಿಕೆ, ಪಾಕ್ಷಿಕ, ಮಾಸಿಕ, 
ವೈಮಾಸಿಕ, ತೈಮಾಸಿಕ, ಷಣ್‌ಮಾಸಿಕ, ವಾರ್ಷಿಕ ಮೊದಲಾಗಿ ಪತ್ರಿಕೆಗಳು ರಾಶಿ 
ರಾಶಿಯಾಗಿ ಪ್ರಕಟವಾಗುತ್ತಿವೆ. 


ಕನ್ನಡ ಪತ್ರಿಕಾ ಇತಿಹಾಸವನ್ನು ೧೮೪೩ರಿಂದ ೧೯೦೦ರವರೆಗೆ ಆರಂಭಿಕ ಘಟ್ಟ. 
೧೯೦೧ರಿಂದ ೧೯೫೦ರವರೆಗೆ ಎರಡನೇ ಘಟ್ಟ. ೧೯೫೧ರಿಂದ ಇಂದಿನವರಗೆ 
ಮೂರನೇ ಘಟ್ಟವೆಂದು ಅಧ್ಯಯನದ ಅನುಕೂಲಕ್ಕಾಗಿ ವಿಭಜಿಸಿಕೊಂಡು ನೋಡಿದರೆ 
ಅದರೊಳಗೆ ಆಧುನಿಕ ಕನ್ನಡ ಸಾಹಿತ್ಯದ ಇತಿಹಾಸ ಬೆರೆತು ಹೋಗಿದೆ. ಧರ್ಮಪ್ರಚಾರ, 

ನಾಡು-ನುಡಿಯ ಜಾಗೃತಿಯ ಅಂಶಗಳನ್ನಿಟ್ಟುಕೊಂ ು ಆರಂಭವಾದ ಪತ್ರಿಕೆಗಳು ರಾಷ್ಟ್ರ 
ಪ್ರಜ್ಞೆಯನ್ನು ಜಾಗೃತಗೊಳಿಸಿದೆ. ಜನತೆಯಲ್ಲಿ ಅರಿವಿನ ಆಂದೋಲನವನ್ನುಂಟು ಮಾಡಿವೆ. 
ಸಾಹಿತ್ಯದ ಸಾರ್ಥಕತೆಯನ್ನು ಸಾರುವ ಸಾಧನೆಗಳಾಗಿವೆ. 


ಆಡಳಿತದ ಏರುಪೇರು ನೀತಿ-ನಿಯತ್ತುಗಳ ವಿವೇಚನೆ. ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ 
ವಿಕಾಸಕ್ಕೆ ಪ್ರೇರಕವಾಗುವ, ಸರ್ಕಾರ ಸಾರ್ವಜನಿಕರಿಗಾಗಿ ಕೈಗೊಂಡ ಸಹಸ್ರ ಸಹಸ್ರ 
ಎ. ಘು ವಿವರ ವಿಶ್ಲೇಷಣೆಗಳನ್ನು ದಾಖಲಿಸುವ ಮಾಂ ಪ್ರಜಾಸಂಪತ್ತು ಸ 
ಸಮೃದ್ಧಿ ಸೆ ಸೌಹಾರ್ದಯುತವಾಗಿ ಬಾಳುವಂತೆ ಉತ್ತೇಜಿಸುವ Le 
ಪತ್ರಿಕೆಯದಾಗಿರುತ್ತದೆ. ಈ ಉದ್ದೇಶ ಸಾಧನೆಗೆ ಸಾಹಿತ್ಯ ಸಾಧನವಾಗಿ ಬಳಕೆಯಾಗಿದೆ. 
ಸಾಹಿತ್ಯದ ಯಾವುದೇ ಪ್ರಕಾರವಾದರೂ ಕೂಡ ಅದರೊಳಗೆ ವಾಸ್ತವ ಜಗತ್ತು ಕಲ್ಪನೆ 
ಲೋಕದೊಳಗೆ ಬೆರೆತು ಬೆಂಗಾಡನ್ನು ಚಿಗುರಿಸುವಂತಹ ಚೈತನ್ಯವನ್ನು ಗರ್ಭೀಕರಿಸಿ 
ಕೊಂಡಿರುತ್ತದೆ. ಹಾಗಾಗಿ ಪತ್ರಿಕೆ ಮತ್ತು ಸಾಹಿತ್ಯ ವ್ಯಕ್ತಿಯ ಎರಡು ಕ್ಸ, ಕಾಲು, ಕಣ್ಣು ಪ 
ಕಿವಿಗಳಂತೆ ಕಾರ್ಯನಿರ್ವಹಿಸುತ್ತವೆ. 


ಆಳುವ ಮತ್ತು ಆಳಿಸಿಕೊಳ್ಳುವವರ ನಡುವೆ ಕಂದಕವೇರ್ಪಡದಂತೆ, ಒಂದು ವೇಳೆ 
ಕಂದಕವೇರ್ಪಟ್ಟರೆ ಸಂಕ ಕಟ್ಟಿಯಾದರೂ ಸಂವರ್ಧನೆಗೊಳಿಸುವ ಶಕ್ತಿ ಪತ್ರಿಕೆ ಮತ್ತು 
ಸಾಹಿತ್ಯಗಳಿಗಿದೆ. ವರದಿಗಾರರು, ಸಂಪಾದಕರು, ಉಪಸಂಪಾದಕರು, ವಿನ್ಯಾಸಕಾರರು, 
ಲೇಖಕರು, ಹಂಚಿಕೆದಾರರು ಮತ್ತು ವ್ಯವಸ್ಥೆ ನಯನ್ನೊಳಗೊಂಡ ಅಂತರ್‌ ಸಂಬಂಧಗಳ 
ಸ್ವರೂಪವಾದ ಪತ್ರಿಕೆ ನಾಡಿನ ನಾಲಿಗೆಯಾಗಿದೆ. ನೋವು-ನಲಿವು, ಮೇಲು-ಕೀಳು, 
ಕಷ್ಟ-ನಷ್ಟಗಳ ಕಾರಣ- “ಪರಿಣಾಮಗಳನ್ನು ತಿಳಿಸುವಂತೆಯೂ ಅಂತರ್‌ವಾಹಿನಿಯಾಗಿ 
ಪರಿಹಾರದ ಸರಿದಾರಿಗಳನ್ನು ಸೂಚಿಸುವ ಪತ್ರಿಕೆ ಮತ್ತು ಸಾಹಿತ್ಮದಲ್ಲಿ ದಿಕ್ಲೂಚಿಯಿರುವಂತೆ 
ವೃಷ್ಟಿ ಮತ್ತು ಸಮಷ್ಟಿಯ ಪ್ರಗತಿಗೆ ಪ್ರೆ ಪ್ರೇರಕವಾಗುವಂತಹ ರೈಲ್ವೆಯ ಟ್ರಾಕುಗಳಾಗಿವೆ. 


Kb ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧8 


ಮೊದಲ ವಾರಪತ್ರಿಕೆಯಾದ "ಸುಬುದ್ಧಿ ಪ್ರಕಾಶ ೧೮೪೯ರಲ್ಲಿ ಮೊದಲ ಮಾಸ 
ಪತ್ರಿಕೆಯಾದ "ಜ್ಞಾನಬೋಧಕ' ೧೮೬೨ರಲ್ಲಿ ಪ್ರಕಟವಾಯಿತು. ಅರುಣೋದಯ, 
ಮಠಪತ್ರಿಕೆ, ಶೋಧಕ, ಹಿತಬೋಧಿನಿ, ವೃತ್ತಾಂತ, ಚಿಂತಾಮಣಿ, ಕರ್ನಾಟಕ ವಾರ್ತಿಕ, 
ಕರ್ನಾಟಕ ಪ್ರಕಾಶಿಕ, ಕರ್ನಾಟಕ ಕಾವ್ಯ ಮಂಜರಿ, ಕರ್ನಾಟಕ ಕಾವ್ಯ ಕಲಾನಿಧಿ, ಕರ್ನಾಟಕ 
ಭಾಷಾ ಸೇವಕ, ಕರ್ನಾಟಕ ಗಂಹಮಾಲೆ; ಕರ್ನಾಟಕ ವೃತ್ತ, ಜಯಕರ್ನಾಟಕ, ಪ್ರಬುದ್ಧ 
ಕರ್ನಾಟಕ, ಸಂಯುಕ್ತ ಕರ್ನಾಟಕ, ವಿಶ್ವಕರ್ನಾಟಕ, ಸುವಾಸಿನಿ, ಸುಬೋಧಿನಿ, ಸತ್ಯದೀಪಿಕೆ, 
ಶ್ರೀಕೃಷ್ಣ ಸೂಕ್ತಿ, ವಾಗ್ಬೂಷಣ ಮೊದಲಾದ ಪತ್ರಿಕೆಗಳು ಆಧುನಿಕ ಕನ್ನಡ ಸಾಹಿತ್ಯದ 
ಆರಂಭದಲ್ಲಿ ಸಾಹಿತ್ಯವನ್ನು ಪ್ರಚಾರ ಮತ್ತು ಪ್ರಸಾರ ಮಾಡುವುದರೊಂದಿಗೆ ಪತ್ರಿಕೆಗಳು 
' ಪ್ರವರ್ಧಮಾನವಾಗಿ ಬೆಳೆದಿವೆ. 


ಸಾಂಸ್ಕೃತಿಕ ಸಾಮಾಜಿಕ, ಆರ್ಥಿಕ ರಾಜಕೀಯ ಪರಂಪರೆಗಳನ್ನು ತಲೆಮಾರಿನಿಂದ 

ತಲೆಮಾರಿಗೆ ರವಾನಿಸುವ, ದಾಖಲಿಸುವ ನುಡಿಯುವ ಸಾಹಿತ್ಯದ ಜೀವಸೆಲೆಯಾಗಿರು 
ವಂತೆಯೇ ಪತ್ರಿಕೆಯ ಧಾತು ಕೂಡ ಆಗಿರುವುದು. ಪತ್ರಿಕೆ ಮತ್ತು ಸಾಹಿತ್ಯಗಳೆರಡು ಆಯಾಯ 
ನಾಡು-ನುಡಿಗಳ -ಸಂವರ್ಧನೆಗಾಗಿ ದುಡಿದಿವೆ. ಪತ್ರಿಕೆಯಲ್ಲಿನ ವರದಿಗಳು ಸಾಹಿತ್ಯದ 
ವಸ್ತುಗಳಾಗುತ್ತಿದ್ದವು. ಸಾಹಿತ್ಯ ಪ್ರಕಾರಗಳಾದ ಕಥೆ, ಕವನ, ಪ್ರಬಂಧಗಳು ವ್ಯಕ್ತಿತ್ವ ವಿಕಾಸ 
ಗೊಳಿಸಿ ಆ ವ್ಯಕ್ತಿ ಸಾಧನೆಯ ಶಿಖರವೇರಲು ಉತ್ತೇಜಿಸುತ್ತಿದ್ದವು. ಆತನ ಜೀವನ ಮತ್ತು 
' ಸಾಧನೆಗಳು ಸಾಹಿತ್ಯಕ್ಕೆ ಪತ್ರಿಕೆಗೆ ವಸ್ತುಗಳಾಗುತ್ತಿದ್ದವು. ಪತ್ರಿಕೆಗಳಲ್ಲಿನ ಚರ್ಚೆ, ವಾಗ್ವಾದ, 
ಪ್ರತಿಕ್ರಿಯೆಗಳು ಸಾಹಿತ್ಯವನ್ನು ಬೆಳೆಸಿವೆ. 


. ಶತ್ರಿಕೆಗಳು ಗ್ರಂಥ ರಚನೆಗೆ ಪ್ರೇರಕವಾಗಿರುವಂತೆಯೇ ಹಳೆಗನ್ನಡ, ನಡುಗನ್ನಡ ಸಾಹಿತ್ಯವು 
' ಹೆಚ್ಚೆಚ್ಚು ಪ್ರಚಾರ ಮತ್ತು ಪ್ರಸಾರವಾಗಲು ನೆರವಾಗಿವೆ. ಹಲವಾರು ಪತ್ರಿಕೆಗಳು 
ಸ್ಪರ್ಧೆಗಳನ್ನೇರ್ಪಡಿಸುವ ಮೂಲಕ ಕವಿ, ಕಥೆಗಾರ, ಕಾದಂಬರಿಕಾರರ ದ್ವಿಗುಣಗೊಳಿಸಿವೆ 
ಪ್ರಜಾವಾಣಿ, ಕನ್ನಡಪ್ರಃ , ವಿಜಯಕರ್ನಾಟಕ, ಸಂಯುಕ್ತ ಕರ್ನಾಟಕ, ಸರಸಳ ಯತೆ 
ಮೊದಲಾದ ದಿನಪತ್ರಿಕೆಗಳು ಯುಗಾದಿ, ದೀಪಾವಳಿ ಹಬ್ಬಗಳ ಪ್ರಯುಕ್ತ ಹಲವಾರು 
ಸ್ಪರ್ಧೆಗಳನ್ನು ಏರ್ಪಡಿಸಿ. ಸಾಹಿತ್ಯವನ್ನು ಸಂವರ್ಧನೆಗೊಳಿಸುತ್ತಿವೆ. ಇವಲ್ಲದೆ ಮಯೂರ, 
ಸುಧಾ, ಕರ್ಮವೀರ, ಸಂಕ್ರಮಣ, ಸಂವಾದ, ಕಸ್ತೂರಿ, ತರಂಗ, ಲಂಕೇಶ್‌ ಪತ್ರಿಕೆ, 
ಅನಿಕೇತನ, ಅನ್ವೇಷಣೆ, ಕನ್ನಡ ನುಡಿ, ಮೊದಲಾದ ಪತ್ರಿಕೆಗಳು ಕನ್ನಡ ಸಾಹಿತ್ಯ 
ನ್ನು ವಿಸ್ತರಿಸುವಲ್ಲಿಯೂ ಕಾರ್ಯಶೀಲವಾಗಿವೆ. ಅರಮನೆ- ಗುರುಮನೆಯಲ್ಲಿಯೇ 
ಬೆಳೆಯುತ್ತಿದ್ದ ಸಾಹಿತ್ಯ ಸಾಮಾನ್ಯರ ಧ್ವನಿಯಾಗಿ ಬೀದಿ, ಕೇರಿಗಳತ್ತ, ಕೊ ಇಚ್ಚೆಕೊಳಕಿನ 
ನೋವುಗಳತ್ತ ಸಾಗಿ 'ಅವುಗಳಿಗೆ ಅಭಿವ್ಯಕ್ತಿಯ ಸಾಧನವಾಗುವಂತೆ ಪ್ರೇರೇಪಿಸಿರುವ 
ಸಾಧನಗಳಲ್ಲಿ ಪತ್ರಿಕೆಯೂ ಕೂಡ ಒಂದಾಗಿದೆ. ಸಾಹಿತ್ಯ ಸಮಾಜಮುಖಿಯಾಗಿ 


ಸಂಕಟಗಳಿಗೆ ಸ್ಪಂದಿಸುವ ಕರುಣಾಳು ಬೆಳಕಾಗಿ ಮೂಡಿಬಂದಿವೆ. 


ಕತೆ, ಕವನಗಳು ಜಾಗೃತಿಯ ಕಿಡಿಯನ್ನೊತ್ತಿಸೆವೆ. ಆ ಮೂಲಕ ಸಾಮಾಜಿಕ ಸುಧಾರಣೆ 
ವ್ಯಕ್ತಿ ಸುಧಾರಣೆಗಳಾಗಿವೆ. ೧೯೩೪ರ ಜಯಂತಿ ಪತ್ರಿಕೆಯ ಸಂಪಾದಕೀಯದಲ್ಲಿ ಬೆಟಗೇರಿ 


೩೯ 
ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಕೃಷ್ಣಶರ್ಮರು ಕತ್ತಲೆ ಮುಸುಕಿದ ಜೀವನದಲ್ಲಿ ಆಶೆಗಳ ದೀಪಮಾಲೆಯನ್ನು ಹಚ್ಚಿ ಅವುಗಳ 
ಬೆಳಕನ್ನು ಅನುಭವಿಸಬೇಕೆನ್ನುವ, ಬದುಕಬೇಕೆಂಬ ಬಯಕೆ ಹೆಚ್ಚಿಸಬಹುದಾದ ದೀಪಾವಳಿ 
ಇಂದು ಎಲ್ಲಿದೆ? ಸುಜಲಾ... ಸುಫಲಾ.... ಆದ ಭಾರತ ಮಾತೆಯ ಮಕ್ಕಳಿಂದ ಕೂಳಿಲ್ಲದ 
ಸಾವಿರ ಸಂಖ್ಯೆಯಲ್ಲಿಸಾಯುತ್ತಿದ್ದಾರೆ. ಹಸಿವೆ ವ್ಯಸನದಿಂದ ಹಾಸಿಗೆ ಹಿಡಿದಿರುವ ಮಕ್ಕಳು 
ಹಾರಾಡುವ ಆಕಾಶದೀಪದಲ್ಲಿಯಾವ ಸೊಗಸ್ಸನ್ನು ಕಂಡಾರು? ಎಂಬ ಮಾತುಗಳು ಅವರಲ್ಲಿ 
ಸಾಮಾಜಿಕ ಬದ್ಧತೆಯನ್ನು, ಪತ್ರಿಕೆಯ ಬದ್ಧತೆಯನ್ನೂ ಕಾಣಬಹುದು. ಈ ತೆರನಾದ 
ಸಂಪಾದಕೀಯ ಲೇಖನಗಳು ಸಾಹಿತ್ಯದ ಸ್ವರೂಪವನ್ನು ತಿದ್ದಿ ತೀಡುವ ಬದಲಿಸುವ, 
ಸಾಮಾಜಿಕ ಬದ್ಧತೆಯಾಗಿಸುವ ಸಾರ್ವತ್ರಿಕತೆಯಾಗಿಸುವಂತಹ ಕಾರ್ಯಾಮಾಡಿವೆ. 


ಒಟ್ಟಾರೆ ಪತ್ರಿಕೆ ಮತ್ತು ಸಾಹಿತ್ಯ ವ್ಯವಸ್ಥೆಯನ್ನು ಪುನರ್‌ ರೂಪಿಸುವ, ಇರುವ ದೋಷಗಳನ್ನು 
ನಿವಾರಿಸುವ, ಅಗತ್ಯ ಸೌಲಭ್ಯಗಳನ್ನೊದಗಿಸುವಂತಹ ಶಕ್ತಿಯ ಸಂಚಯಗಳಾಗಿವೆ. 
ಅವುಗಳದು ಪರಿಣಾಮಕಾರಿಯಾದ ಕಾರ್ಯವಾಗಿದೆ. ವ್ಯಕ್ತಿಯನ್ನು ಶಕ್ತಿಯಾಗಿಸುವ. 
ಶಕ್ತಿಯೂ ವ್ಯಕ್ತಿಯಾಗಿ ಸಾಧಕನಾಗಿಸುವಂತಹ ಸಂಜೀವಿನಿಗಳಾಗಿವೆ. ಜೀವನ 
ಚೈತನ್ಯಶೀಲವಾಗಿರುವಂತೆ ರೂಪಿಸುವ ಪತ್ರಿಕೆ ಮತ್ತು ಸಾಹಿತ್ಯ ವ್ಯಷ್ಟಿ ಮತ್ತು ಸಮಷ್ಟಿಯ 
ನಾಡಿಗಳಿದ್ದಂತೆ. ಅಧಿಕಾರದ ಗದ್ದುಗೇರಿದವನಿಗೆ ಸಾಹಿತ್ಯದ ಅಭಿರುಚಿ, ಪತ್ರಿಕಾ ಧರ್ಮದ 
ಭಯವಿರಬೇಕು. ಆಗ ಆ ಅಧಿಕಾರ ಅಪಾಯವಾಗದು, ಅಹಂಕಾರವಾಗದು, ಅಧೀನ 
ಜನತೆಯ ಮೇಲೆ ದೌರ್ಜನ್ಯವೆಸಗಲಾರದು. ಸಾಹಿತ್ಯ ಮತ್ತು ಪತ್ರಿಕೆಗಳು ಎಡ-ಬಲವಾಗಿ 
ವ್ಯಕ್ತಿಯನ್ನು ಮತ್ತು ಸಮಾಜವನ್ನು ಸದೃಢಗೊಳಿಸುತ್ತವೆ. ಇಂದು ಬಹುತೇಕ ಪತ್ರಿಕೆಗಳು 
ವಾಣಿಜ್ಯೀಕರಣಗೊಂಡು ಪತ್ರಿಕಾ ಧರ್ಮವನ್ನು ಉಳಿಸಿಕೊಳ್ಳುವುದು ಕಷ್ಟವಾಗುತ್ತಿರುವ 
ಸಂದಿಗ್ಧ ಸ್ಥಿತಿಯಲ್ಲಿವೆ. 


ಪ್ರಪಂಚದ ಎಲ್ಲಾ ಭಾಷೆಗಳಲ್ಲಿಯೂ ಸಾಹಿತ್ಯ ಮತ್ತು ಪತ್ರಿಕೆಗಳಿಗೆ ಒಂದು ರೀತಿಯ 
ಅವಿನಾಭಾವ ಸಂಬಂಧವಿರುತ್ತದೆ. ಅದರಲ್ಲಿ ಕನ್ನಡ ಭಾಷೆ, ಸಾಹಿತ್ಯದ ಸಂವರ್ಧನೆಗೆ 
ಪತ್ರಿಕೆಗಳು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿವೆ. ನಿರ್ವಹಿಸುತ್ತಿವೆ. ಕತೆ, ಕವನ, 
ಕಾದಂಬರಿ, ವಿಮರ್ಶೆ, ಪ್ರಬಂಧ, ನಾಟಕ ಮೊದಲಾದ ಸಾಹಿತ್ಯ ಪ್ರಕಾರದ ಕೃತಿಗಳನ್ನು 
ಓದುಗರು ಇಡಿಯಾಗಿ ಓದದಿದ್ದರೂ ಒಂದಿಲ್ಲೊಂದು ಓದಿರುತ್ತಾರೆ. ಪತ್ರಿಕೆಗಳಲ್ಲಿ 
ಪ್ರಕಟವಾಗುವ ಕತೆ, ಕವನ ಲೇಖನಗಳಿಗೆ ಓದುಗರು ಇದ್ದೆ ಇರುತ್ತಾರೆ. ಬಹುತೇಕ 
ಸಾಹಿತಿಗಳ ಸಾಹಿತ್ಯ ಕೃತಿಗಳು ಧಾರಾವಾಹಿಗಳಾಗಿ ಪ್ರಕಟವಾಗಿವೆ. ಅನಂತರ ಇಡಿಯಾಗಿ 
ಪ್ರಕಟವಾಗಿವೆ. ಕತೆ, ಕವನ, ಲೇಖನ, ಪ್ರಬಂಧಗಳು ಹಾಸ ಬರಹಗಳನ್ನು ಓದುವ 
ಸಲುವಾಗಿಯೇ ಕೆಲವರು ಪತ್ರಿಕೆಗಳನ್ನು ಕೊಂಡುಕೊಳ್ಳುತ್ತಾರೆ. ಪತ್ರಿಕೆಗಳು ವಾಸ್ತವ ಜಗತ್ತನ್ನು 


ಸಾಹಿತ್ಯದೊಳಗಿನ ಕಾಲ್ಪನಿಕ ಜಗತ್ತನ್ನು ಏಕಕಾಲದಲ್ಲಿ ಓದುಗರಿಗೆ ಪರಿಚಯಿಸುವ 
ಸಾಧನಗಳಾಗಿವೆ. 


“ಪತ್ರಕರ್ತನ ಮೂಲ ವೃತ್ತಿ ಗುಣವೆಂದರೆ ಹುಡುಕಾಟ. ಒಂದು ರೀತಿಯಲ್ಲಿ ಸತ್ಯದ 
ಹುಡುಕಾಟ. ಪತ್ರಕರ್ತ ಒಂದರ್ಥದಲ್ಲಿ ಆಧ್ಯಾತ್ಮಿಕ ಗುರುವಿನಂತೆ, ಪತ್ರಿಕೋದ್ಯಮಕ್ಕೆ 


ಬ್ರ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಆಧ್ಯಾತ್ಮಿಕ ರೂಪ ನೀಡಿದರೆ ಪಾಶ್ಚಿಮಾತ್ಕರು ಅದನ್ನೆ ಅನುಸರಿಸುತ್ತಾರೆ. ಇದು ಭಾರತೀಯ 
ಪತ್ರಕರ್ತರು ನೀಡಬಹುದಾದ ದೊಡ್ಡ ಕೊಡುಗೆ'' ಎನ್ನುವ ಓಶೋ ಅವರು 
ಪಾಶ್ಚಿಮಾತ್ಕರಿಂದ ಬಂದಂತಹ ನಮ್ಮ ಪತ್ರಿಕೋದ್ಯಮಕ್ಕೆ ಆಧ್ಯಾತ್ಮಿಕತೆಯ ಅಡಿಪಾಯವಿಲ್ಲ 
ಹಾಗಾಗಿ ಅದು ವ್ಯಷ್ಟಿ ಮತ್ತು ಸಮಷ್ಟಿಯನ್ನು ಅರಳಿಸುವುದಕ್ಕಿಂತ ಹೆಚ್ಚಾಗಿ ಕೆರಳಿಸುತ್ತದೆ. 
ಭಾರತೀಯ ಪತ್ರಿಕೋದ್ಯಮವನ್ನು ಆಧ್ಯಾತ್ಮದ ಅಡಿಯಲ್ಲಿ ಅರಳಿಸಬೇಕು. “ಆರೋಗ್ಯಕರ 
ಪತ್ರಿಕೋದ್ಯಮವು ವ್ಯಕ್ತಿಯ ದೇಹ, ಮತ್ತು ಆತ್ಮವನ್ನು ಆರೋಗ್ಯದಿಂದ ಇಟ್ಟಿರುತ್ತದೆ. 

ಪತ್ರಿಕೋದ್ಯಮದ ಮೂಲ ಕಾಳಜಿ ಉತ್ತಮ ಮಾನವ ಸಂಕುಲವನ್ನು ಸೃಷ್ಟಿಸುವುದೇ 
ಹೊರತು. ಘಟಿಸಿದ್ದನ್ನು ಕೇವಲ ವರದಿ ಮಾಡುವುದಲ್ಲ. ಪತ್ರಿಕೋದ್ಯಮ ಸಾಹಿತ್ಯ 
ಮಾಧ್ಯಮವೂ ಹೌದು. ಹೀಗಾದಾಗ ಮಾತ್ರ ಅರೋಗ್ಯಕರ ಪತ್ರಿಕೋದ್ಯಮ ಸಾಧ್ಯ. ನಿನ್ನೆಯ 
ಅಥವಾ ಹಳೆಯ ಪತ್ರಿಕೆಗಳು ಸಹ ನಮಗೆ ಉಪಯುಕ್ತವಾಗಬೇಕು. ಅವುಗಳನ್ನು ಇಂದೂ 
ಓದುವಂತಿರಬೇಕು. ಇಂದಿನ ಪತ್ರಿಕೆ ಇಂದಿಗೇ ಸೀಮಿತವಾಗಿರ ಬಾರದು. ಪತ್ರಿಕೆ ಕೇವಲ 
ಸುದ್ದಿ ಮಾಧ್ಯಮವಾದರೆ, ಕೇವಲ ವರದಿಗಷ್ಟೇ ಸೀಮಿತವಾದರೆ ಅದು ವರದಿಗಷ್ಟೇ 
ಅನ್ವಯವಾಗುತ್ತದೆ. ಆದ್ದರಿಂದ ಪತ್ರಿಕೆ ಎಂದಿಗೂ ಅಪ್ರಸ್ತುತವಾಗದಂತೆ ನೋಡಿಕೊಳ್ಳಬೇಕು. 

ಪತ್ರಿಕೆ ಯಾವತ್ತೂ ತಾಜಾವಿರಬೇಕು. ಸಾಹಿತ್ಯದ ಮೂಲದ್ರವ್ಯ ಇದೇ” - ಎನ್ನುವ ಓಶೋ 
ಅವರ ಅಭಿಪ್ರಾಯದಂತೆ ಪತ್ರಿಕೋದ್ಯಮ ನಿರ್ಮಾಣವಾಗಬೇಕು. ಆಗ ಪತ್ರಿಕೆಗಳು 
ಸಾಹಿತ್ಯದ ಕಾರ್ಪಾನೆಗಳಾಗುತ್ತವೆ. ಅವುಗಳ ಮೂಲಕ ಸದೃಢತೆ, ಸದಾಚಾರ, ಸತ್ಯ 
ಸಂಸ್ಕಾರ, ಸನ್ನಡತೆ, ಸನ್ನುಡಿ ಮೊದಲಾದ ಮಾನವೀಯ ಮೌಲ್ಯಗಳು ಉತ್ಪಾದನೆ 
ಯಾಗುತ್ತವೆ. ಆಗ ಸಮಾಜವು ಸದೃಢವಾಗಿ ಸೌಹಾರ್ದಯುತವಾಗಿ ಬೆಳೆದು, ಬೆಳಕಾಗುತ್ತದೆ. 


“ನಾವು ಈ ದೇಶದಲ್ಲಿ ರಾಜಕಾರಣಿಗಳ ನಿಯಂತ್ರಣವನ್ನು ಮೀರಿದ ಆದರೆ ಬುದ್ಧಿವಂತ 
ವಿದ್ವಾಂಸರಿಂದ ಸ್ಫೂರ್ತಿ ಪಡೆದ ವಿಭಿನ್ನವಾದ ಪತ್ರಿಕೋದ್ಯ ಮವನ್ನು ಸ ಓಷ್ಟಿಸಬಹುದೇ? 
ಪತ್ರಿಕೋದ್ಯಮ ಬಲು ದೊಡ್ಡ ಕ್ರಾಂತಿಗಳಲ್ಲೊಂದು. ಯಾವುದೇ ದೇಶದ ಬುದ್ಧಿವಂತ ಜನ 
Ra ಸ್ಪರ್ಧಿಸು ವುದಿಲ್ಲ. ಅವರು ಮತದಾರರಿಂದ ಮತಗಳನ್ನು “ಬೇಡಲು 
ಬರಲಾರರು. ಬುದ್ಧಿವಂತರು ಅವರ ಸಹಜ ಸ್ವಭಾವದಿಂದ ಅಧಿಕಾರದಿಂದ ದೂರವೇ 
ಉಳಿದು ಬಿಡುತ್ತಾರೆ. ಅಂತಹ ಬುದ್ಧಿವಂತರನ್ನು ಮತ್ತವರ RN 
ಜನಸಮೂಹದೆದುರು ಬೆಳಕಿಗೆ ತರಬೇಕಾದುದೇ ಪತ್ರಿಕೋದ್ಯ ಮದ ಮೂ 
ಕ್ರಿಯೆಗಳಲ್ಲೊಂದು” ಎಂಬ ಓಶೋ ವಾಣಿಯಂತೆ ಪತ್ರಿಕೋದ್ಯಮ Ee 
ಪತ್ರಿಕೆಗಳು ಅಕ್ಷರಗಳ ಮೂಲಕ ಅನ್ಯಾಯ, ಅದಕ್ಷತೆ, ಅನಾಚಾರ, ಅಪ್ರಮಾಣಿಕತೆ, 
ಅಜ್ಞಾನ, ಅಂಧಾನುಕರಣೆ; ಅಸತ್ಯ, ಅಪ್ರಿಯತೆ, ಅಸಹ್ಯಗಳನ್ನು ಮಾರಾಟಮಾಡುವ 
ಧಂದೆಯಾಗಬಾರದು. ಅಪರಾಧ ಸುದ್ದಿಗಳು ಪತ್ರಿಕೆಗಳ ಮುಖಪುಟದಲ್ಲಿ ರಾಕ್ಷಸ ನರ್ತನ 
ಮಾಡುತ್ತಿವೆ. ಯುವ ಶಕ್ತಿಯನ್ನು ಸಂವರ್ಧಿಸುವ, ಬಡತನವನ್ನು ನಿರ್ಮೂಲನಗೊಳಿಸುವ 
ಜಾತಿಜಾಡ್ಕವನ್ನು ನಾಶಮಾಡುವ. ಮನುಷ್ಯ ಪ್ರೀತಿಯನ್ನು ಬಿತ್ತಿ ಬೆಳೆಯುವಂತಹ ಸುದ್ದಿಗಳು 
ಬರಹಗಳು ಪ್ರಕಟವಾಗಬೇಕು. 


೪೧ 
ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ದಿನ ಪತಿಕೆಯ ಓದು, ಇಡೀ, ಆ ದಿನವೂ ಆ ವ್ಯಕ್ತಿಯಲ್ಲಿಸಂತಸದ ಸಂಭ್ರಮವನ್ನುಂಟು 
ಮಾಡುವ ವಂತಿರಬೇಕು. ವಾರ ಪತ್ರಿಕೆ, ಮಾಸ ಪತ್ರಿಕೆ, ತ್ರೈಮಾಸಿಕ ಪತ್ರಿಕೆಗಳು ಮತ್ತೊಂದು 
ಸಂಚಿಕೆ ಬರುವವರೆಗೆ ಓದುಗನ ಮನಃಪಟಲದಲ್ಲಿ ಚಿಂತನ ಮಂಥನಗಳು ಕ್ರೀಯಾಶೀಲ 
ವಾಗಿರಬೇಕು. ಆ ವ್ಯಕ್ತಿಯಲ್ಲಿ ಸೃಜನಶೀಲತೆ ಕ್ರಿಯಾಶೀಲತೆಯೂ ಚಿಮ್ಮುವಂತಾಗಬೇಕು. 
ಪತ್ರಿಕೆ ಮತ್ತು ಅದರೊಳಗಿನ ಸಾಹಿತ್ಯ ಓದುಗನ ಅಂತರಂಗದೊಳಗೆ ಚೈತನ್ಯದ 
ಕುಡಿಯಾಗಬೇಕು. ಇದುವೇ ನಿಜ ಪತ್ರಿಕೆ ಮತ್ತು ಸಾಹಿತ್ಯದ ಪರಿಣಾಮ. 


ವೈಭವೀಕರಿಸುವಂತಹ. ಅಕ್ಷರದ ಮೂಲಕ ಹಾದರ, ಕೊಲೆಗಡುಕತನ, ಮೋಸ, ವಂಚನೆ, 
ದಲ್ಲಾಳಿ ದಬ್ಬಾಳಿಕೆ, ದೌರ್ಜನ್ಯ ಮಾಡುವಂತಹ ಹೀನ ಪತ್ರಿಕೆಗನ್ನು ತಿರಸ್ಕರಿಸಬೇಕು. 
ಸಾಹಿತ್ಯದ ಹೂರಣವಿರುವ ಪತ್ರಿಕೆಗಳನ್ನು ಓದುವ, ಅವುಗಳನ್ನ ಬೆಳೆಸುವುದರೊಂದಿಗೆ 
ನಾವುಗಳು ಬೆಳೆಯುವಂತಾಗಬೇಕು. ನಮ್ಮ ಸುತ್ತಮುತ್ತ ಯಾವುದೇ ಪ್ರಚಾರ ಬಯಸದೇ, 
ತಮ್ಮಷ್ಟಕ್ಕೆ ತಾವೇ ತಮ್ಮ ಆತ್ಮಸಂತೃಪ್ತಿಗಾಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, 
ಸಾಂಸ್ಕೃತಿಕ, ಸಾಹಿತ್ಯಿಕ, ಸೇವೆಯನ್ನು ಮಾಡಿಕೊಂಡಿರುವವರು ಬಹುಮಂದಿ ಇದ್ದಾರೆ. 
ಅಂತಹವರ ಜೀವನ ತತ್ವಗಳನ್ನು, ಅವರುಗಳ ಸಾಧನೆಗಳನ್ನು, ಸೇವೆಯ ವಿವಿಧ 
ಮಾದರಿಗಳನ್ನು ಸರಳ ಬದುಕನ್ನು ಪತ್ರಿಕೆ ಮತ್ತು ಸಾಹಿತ್ಯ ಅನಾವರಣಗೊಳಿಸಬೇಕು. 
“ಉಗುಳುತ್ತಾ ಉಗುಳುತ್ತಾ ರೋಗ, ಹಾಡ್ತಾ ಹಾಡ್ತಾ ರಾಗ” ಎಂಬಂತೆ ಬರೀ ನಕರಾತ್ಮಕ 
ಚಿಂತನೆಗಳಿಗೆ ಕ್ರಿಯೆಗಳಿಗೆ ಪ್ರಚೋದಿಸುವಂತಹ ಕೆಲಸ ಪತ್ರಿಕೆ ಮತ್ತು ಸಾಹಿತ್ಯದದ್ದಲ್ಲ. 
ಅವುಗಳ ಮೂಲದ್ರವ್ಯ ಮಹೋಸ್ನತಿಯನ್ನು ಸಂಸ್ಥಾಪಿಸುವುದು, ಅದನ್ನು ಸಂರಕ್ಷಸಿಕೊಂಡು 
ಸದಾ ಸಂತಸದಲ್ಲಿ ಸಮಾಜವಿರುವಂತೆ ನೋಡಿಕೊಳ್ಳುವುದಾಗಿದೆ. | 


ಸಂಕ್ರಮಣ ಸುವರ್ಣ ಸಂಪುಟ 


>= ಸಂಕ್ರಮಣ ಸುವರ್ಣ ಸಂಪುಟ : ೦೪ ಅಚ್ಚಾಗುತ್ತಿದೆ. 


>= ಈಗಾಗಲೇ ಮೊದಲ ಒಂದೋ ಎರಡೋ ಕಂತು ಕೊಟ್ಟಿರುವ ಸೇಹಿತರು 


4) 


ಮುಂದಿನ ಕಂತಾಗಿ ಸ್ವಲ್ಪ ಹೆಚ್ಚಿನ ಮೊತ್ತವನ್ನು ಕಳಿಸಲು ಕೋರುವೆ. 


-ಚಂಪಾ 


24. 


೪೨ ೦ಕ್ರಮಣ ೪೨೨ | ಜುಲೈ-ಆಗಸ್ಟ್‌ ೨೦೧೫ 


ಪ್ರಣತಿ* 


| ಕಾವ್ಮ | 


*ದಿ. ಬಿ. ರಜಿಯಾ 


ದ್ವಂದ್ವ ನೀತಿಗಳ ಧರ್ಮ ಆಕೆಗೆ ತಿಳಿದಿರಲಿಲ್ಲ 
ಹೀಗಾಗಿ ಆಕೆ ದೀಪ ಧೂಪ 

ಗಂಟೆ ಆರತಿಗಳನ್ನು, 

ನೋಡುತ್ತ ಬೆಳೆದವಳು - 

ನಾಗರಪಂಚಮಿಗೆ ಹಾಲು ಎರೆದು 
ಯುಗಾದಿಯಂದು ಬೇವು ಬೆಲ್ಲ 

ಹದವಾಗಿ ಬೆರೆಸುತ್ತ 

ಬದುಕಿನ ಪಾಠವ ಪಾಲಿಸುತ್ತ 

ಜಂಗಮ ಫಕೀರರನ್ನು 

ಒಂದೇ ಎಂಬಂತೆ ಅರಿತವಳು; 


ಆಜಾನ್‌ ಅವಾಜಿಗೆ ನಮಾಜಿಗೆ 
ಹೊತ್ತಾಯಿತು ಎನ್ನು ತ್ರ 

ಹೊತ್ತು ಹೊತ್ತಿಗೆ ಅಲ್ಲಾನ ಅಂತರಂಗದೊಳು 
ಧ್ಯಾನಿಸುವಳು - 

“ಲಾ ಇಲ್ಲಾಹಾ ಇಲ್ಲಲಾಹೋಷಿ'' ಎಂದರೆ 
ಏನೆಂಬ ಅರ್ಥವ ತಿಳಿಯದೆ 

ರಂಜಾನ ನಮಾಜಿಗೆ ಕುಟುಂಬದವರೊಡನೆ 
ಸಿಜ್ಜಾ ಮಾಡುವವಳು. ವರ್ಷಕ್ಕೊಮ್ಮೆ 
ತೋರಿಕೆ ಆಚರಣೆಯ 

ಮೌಡಢ್ಯಗಳಿಗೆ ಈಡಾಗದೆ 

ಭಕ್ತಳಾಗಿರುವ ಈಕೆ 

ಮಹಾಮನೆಯ ಪೂಜೆಗೆ ಅಣಿಯಾದಂತೆ 
ಇಫ್ರಿಯಾರ ಏರ್ಪಡಿಸುವವಳು. 


ಹಾಗಾಗ ಘೂ ಗರಗಸ 


*ಅಮ್ಮನ - (ಹಿರೇಹಾಳ ಇಬ್ರಾಹಿಂ ಸಾಹೇಬರ ಬೇಗಂ) - ನೆನಪಿ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦ ೧೫ 


೪೩ 


| ಸಮೀಕ್ಷೆ 


ಕಮಲಾ ಹಂಪನಾ ಅವರ ಸಮಗ್ರ ಸಾಹಿತ್ಕ ಸಂಪುಟ : "ಭರಣ' 


i ಇ ಒತತ 


* ಎಸ್‌. ಎ. ಪ್ರಭಾವತಿ .. 


ನಾಡಿನ ಹೆಸರಾಂತ ಹಿರಿಯ ಲೇಖಕಿ ಡಾ. ಕಮಲಾ ಹಂಪನಾ ಅವರು ಕಳೆದ ಐದು 
ದಶಕಗಳಿಂದ ಬರೆದದ್ದು ಅಪರಿಮಿತ. ಅದನ್ನೆಲ್ಲ ಕ್ರೋಡೀಕರಿಸಲು ಸಾಧ್ಯವೇ ಎಂದು 
ಬೆರಗಾಗುವಂತಹ ವೈವಿಧ್ಯ ಮತ್ತು ವೈಶಾಲ್ಯ. ಹೀಗಿರುವಾಗ ಸ ಸಪ್ನ ಬುಕ್‌ ಹೌಸಿನವರು 
ಅವರ ಸಮಗ್ರ ಬರವಣಿಗೆಯನ್ನು ಎಂಟು ಸಂಪುಟಗಳಲ್ಲಿ ಹೊರತರುವ ಸಾಹಸವನ್ನು 
ಮಾಡಿದ್ದಾರೆ. ಎಂಟನೆಯ ಸಂಪುಟ ಇನ್ನೂ ಹೊರಬರಬೇಕಾಗಿದೆ. ಅದು ಬೇರು ಬೆಂಕಿ 
ಬಿಳಿಲು ಎಂಬ ಹೆಸರಿನ ಆತ್ಮಕತೆಯಾಗಿರುತ್ತದೆ. ಬ ಹತ್‌ ಗಾತ್ರದ ಏಳು ಸಂಪುಟಗಳನ್ನು 
ನೋಡಿದ ಮೇಲೂ ಮೇಡಂ ಬರೆದದ್ದು ಇಷ್ಟೇನಾ, ಇನ್ನೂ ತುಂಬಾ ಇರಬೇಕಲ್ಲವೇ ಎಂಬ 
ಸಂದೇಹ ನನ್ನನ್ನೂ ಕಾಡುತ್ತಿದೆ. 


ಎಂಭತ್ತರ ದಶಕದಿಂದ ಕನ್ನಡ ಸಾಹಿತ್ಯದಲ್ಲಿ ಸ್ತೀ ಸಂವೇದನೆಯ ಗಟ್ಟಿ ಧ್ವನಿ ಕೇಳಲಾರಂಭಿಸಿತು. 

ಸೀವಾದದ ಮುಂಚೂಣಿ ಲೇಖಕಿಯರ “ಹೆಸ ರುಗಳನ್ನು ಪಟ್ಟಿಮಾಡಿ ಬಿಡಬಹುದಾದ 
ಸಂದರ್ಭದಲ್ಲಿ ನಾವಿರುವಾಗ; ಆ ಪದವನ್ನೇ ಬಳಸದೆ, ಚಳವಳಿಯ ನೆರಳಿಗೂ ಸುಳಿಯದೆ, 
ಅದರ ಪರಿಧಿಯಾಚೆಗೂ ಆರ್ಭಟವಿಲ್ಲದ, ಘೊ ೋಷಣೆಯಿಲ್ಲದ ಸಿ ಸ್ತ್ರೀ ಸಂವೇದನೆಯ 
ಬರಹಗಳನ್ನು ಕಮಲಾ ಹಂಪನಾ ಅರವತ್ತರ ದಶಕದಿಂದಲೇ ಬರೆದವರು. ಅತ್ತಿಮಬ್ಬೆ ಯ 
ಬಗ್ಗೆ ರನ್ನನ ಅಜಿತ ಪುರಾಣದ ಅರವತ್ತಾರು ಪ ದ್ಯಗಳು ಮಾತ್ರ ಲಭ್ಯವಿದ್ದ ಸ ಸಂದರ್ಭದಲ್ಲಿ 
ಅವಳ ಬಗೆಗಿನ ಇಪ ಪ್ಪತ್ಮೂರು ಶಾಸ ಸನಗಳನ್ನು ಸಂಶೆ ೋಧಿಸಿದ್ದಿರಬಹುದು, ಬಹು 
ಚರ್ಚಿತವಾದ, ಸಂಕ್ರಮಣದಲ್ಲೇ ಪ್ರಕಟವಾದ ಜನ್ನನ ಯಶೋಧರ ಚರಿತೆಯ “ಅಮೃ ತ 
ಮತಿಯ ವೃತ್ತಾಂತ' ವನ್ನು ಕುರಿತಿದ್ದಿರಬಹುದು. ಹೀಗೆ ಸ್ತೀ ಸಂವೇದನೆಯ ಪರಿಧಿಗೆ ಬರುವ 
ಲೇಖನಗಳನ್ನೇ ಒಂದೆಡೆ ಸೇರಿಸಿ ತಂದಿರುವಂಧದು. ಸ ಸಮಗ ಸಾಹಿತ್ಯ ಸಂಪುಟಗಳ ಐದನೇ 
ಸಂಪುಟ "ಭರಣ. ಹೆಸರೆ ಎಷ್ಟು ಸೂಕ್ತವಾಗಿದೆ ಎಂದರೆ ಭರಿಸುವ (ಸಹಿಸುವ) ಶಕಿ ಕ್ತಿ ಹೆಚ್ಚಾಗಿ 
ಇರುವ ಹೆಣ್ಣನ್ನು ಕುರಿತ ಬರವಣಿಗೆಗೆ ಸುಂದರವಾದ ಹೆಸರು. ಬದ್ದವಣ, ಬುಗುಡಿ, 

ಬಾನಾಡಿಯಿಂದ ಹಿಡಿದು ಈ ಸ ಸಮಗ್ರ ಸಂಪುಟಗಳವರೆಗೆ "ಬ 'ಕಾರದಿಂದ : ಪ್ರಾರಂಭವಾಗುವ 
ಅರ್ಥಪೂರ್ಣ ಹೆಸರುಗಳನ್ನಿಡುವಾಗ ಮಗುವಿಗೆ ನಾಮಕರಣ ಮಾಡುವವರ ಉತ್ಸಾಹವನ್ನು 
ಮೀರಿಸಿದೆ ಅವರ ಉತ್ಸಾಹ ಮತ್ತು ಆಸಕ್ತಿ. 


ಸಂಶೋಧಕಿ ಎಂದೇ ಗುರುತಿಸ ಲಡುವ ಕಮಲಾ ಹಂಪನಾ ಅವರಲ್ಲಿ ಒಬ್ಬ ಕವಯತ್ರಿ 
(ಮತ್ತು ಕತೆಗಾರ್ತಿ)ಯೂ ಇದ್ದಾಳೆಂಬುದಕ್ಕೆ ಈ ಸಂಪುಟದ ಅರ್ಪಣೆಯ ಪುಟವೇ ಸಾಕ್ಷಿ, 
"ಮೌನಗಾನವ ಮಿಡಿವ ಪುಣ್ಯಕೋಟಿ ಹೆಣ್ಣುಗಳಿಗೆ ಇದನ್ನು ಅರ್ಪಿಸಿದ್ದಾರೆ. ಪ್ರಾ ಪದಗಳಲ್ಲೇ 


ಹ 


ಹೆಣ್ಣಿನ ಸಂಯಮ ಮತ್ತು ತ್ಕಾಗ ವ್ಯಕ್ತವಾಗಿದೆ. ಇಲ್ಲಿಯ ಒಟ್ಟು ಎಪ್ಪತ್ತು ಲೇಖನಗಳು ಬೊಗಸೆ, 
ಬೆದಕು, ಬೆಕ್ಕಸ, ಬಿನ್ನಣ, ಭಾವನಾ ಎಂಬ ನಾಲ್ಕು ಶೀರ್ಷಿಕೆಗಳಡಿಯಲ್ಲಿ ವಿಭಾಗವಾಗಿದೆ. 
ಬೊಗಸೆ ಎಂಬ ಭಾಗದಲ್ಲಿ ವಿಮರ್ಶಾ ಲೇಖನಗಳು, ಬೆಕ್ಕಸ ಎಂಬ ಭಾಗದಲ್ಲಿ 
ಸಂಶೋಧನೆಯ ಲೇಖನಗಳು, ಬಿನ್ನಣದಲ್ಲಿ ಅವರು ಬರೆಡ ಮುನ್ನುಡಿಗಳು, ಭಾವನಾ 
ಎಂಬ ಭಾಗದಲ್ಲಿ ವ್ಯಕ್ತಿಚಿತ್ರಗಳು ಸಂಕಲಿತವಾಗಿವೆ. ಬದ್ದವಣ ಮೊದಲಾದವು 
ಗಳನ್ನೊಳಗೊಂಡ ಸಂಪುಟ ೧ರಲ್ಲಿ ಈ ಪುಸ್ತಕದ ಸಂಶೋಧನಾ ಲೇಖನಗಳು ಸೇರಿಲ್ಲ 
ಹಾಗೂ ಅರವತ್ತರ ದಶಕದರಲ್ಲೇ "ಪ್ರಜಾಮತ' ವಾರ ಪತ್ರಿಕೆಯ ಅಂಕಣ ಬರಹಕ್ಕಾಗಿ 
ಅವರು ಬರೆದ ಸಾಹಿತಿಗಳ ಪತ್ನಿಯರ ಕುರಿತ ಲೇಖನಗಳು ಇಲ್ಲಿ ಸೇರಿಲ್ಲ. ಇವೂ ಸ್ತೀ 
ಸಂವೇದನೆಯವೇ ಆದರೂ "ಆ ಮುಖ' ಎಂಬ ಹೆಸರಿನ ಎರಡನೇ ಮುದ್ರಣ 
ಬಂದಿರುವುದರಿಂದ ಅದನ್ನು ಕೈ ಬಿಡಲಾಗಿದೆ. ಇಂತಹ ವಿಂಗಡಣೆ ಮತ್ತು ಕ್ರೋಡೀಕರಣವು 
ಬೇಡುವ ಅಪಾರವಾದ ಸಂಯಮ ಮತ್ತು ಸಮಯ ಎರಡೂ ಸೇರಿ ಕಮಲಾ ಅವರ ಮೂರು 
ವರ್ಷಗಳನ್ನು ಕಬಳಿಸಿವೆ. ಇಷ್ಟರ ನಡುವೆ ಅಡಿಗೆ ಮನೆ ಕೆಲಸ, (ಅವರಿಗೆ ತುಂಬಾ ಪ್ರಿಯ) 
ಬಿಡುವಿಲ್ಲದೇ ಬರುವ ಸಾಹಿತಿ ಮಿತ್ರರು, ಭಾಷಣಗಳು. ಬೇರೆ ಬರವಣಿಗೆಗಳು, ಕೊಂಚವೂ 
ಆಯಾಸವೇ ಕಾಣದ ನಗುಮುಖ, ಉಕ್ಕಿ ಚೆಲ್ಲುವ ಜೀವನೋತ್ಸಾಹ. ಒಂದೊಂದೂ 
ಚೆಂದವೋ ಚೆಂದ. ಬಹುಶಃ ಪ್ರಜಾಮತದ ಈ ಲೇಖನ ಮಾಲೆಯ ನಂತರವೇ “ಮಯೂರ' 
ಪತ್ರಿಕೆಯ ಪ್ರಸಿದ್ಧರ ಪತ್ನಿಯರು, ಎನ್‌. ಕೆ. ವಿಜಯ ಲಕ್ಷ್ಮಿಯವರ ೭೫ ಹೊಸಗನ್ನಡ 
ಲೇಖಕಿಯರು ಸ್ಫೂರ್ತಿ ಪಡೆದಿರಬಹುದು. ಹೀಗಾಗಿ "ಆ ಮುಖ' ಅನ್ನುವ ಹೆಸರಿನಿಂದ 
ಪ್ರಕಟವಾದ ಅಂಕಣ ಬರಹ ಸಾಹಿತ್ಯ ಚರಿತ್ರೆಗಳ ಪಟ್ಟಿಗೆ ಸೇರಲು ಯೋಗ್ಯವಾಗಿದೆ. 


೬೪೩ ಪುಟಗಳ ಈ ಪುಸ್ತಕದಲ್ಲಿ ಅನುಬಂಧ ರೂಪದ ಎರಡು ಪತ್ರಿಕಾ ಲೇಖನಗಳಿವೆ. 
ಪ್ರತಿಯೊಂದು ಲೇಖನದ ವಿವರವಿದೆ. ಮಾಡಿದ ಭಾಷಣಗಳ ವಿವರವನ್ನು 
ಖಂಡಿತವಾಗಿಯೂ ಲೆಕ್ಕವಿಡದ ನನ್ನಂಥವರಿಗಂತೂ ಇದು ಅದ್ಭುತ. ಕಮಲಾದೇವಿ 
ಚಟ್ಟೋಪಾಧ್ಯಾಯರಂಥ ಹಿರಿಯ ಲೇಖಕಿಯಿಂದ ಹಿರಿದು ಉಷಾ ಪಿ. ರೈ ಅವರಿಗೆ 
ಅಭಿನಂದನಾ ರೂಪದಲ್ಲಿ ಬರೆದ ಲೇಖನದವರೆಗೆ ಹರಡಿದೆ ಭಾವನಾ ವಿಭಾಗದ ವ್ಯಕ್ತಿ 
ಚಿತ್ರ ವಿವರ. ಇಲ್ಲಿ ತಿರುಮಲೆ ರಾಜಮ್ಮ, ಅನುಪಮಾ ನಿರಂಜನ, ಡಾ. ನಿರುಪಮಾರಂತಹ 
ಲೇಖಕಿಯರೊಂದಿಗೆ ಶಾರದಾ ಗೋಕಾಕ್‌, ತುಂಗಮ್ಮ , ಅಲಕ್ಷಿತ ಲೇಖಕಿ ನೆಲ್ಲಿಕಾರು 
ರಾಧಮ್ಮನಂತವರು ನಮಗೆ ಪರಿಚಯವಾಗುತ್ತಾರೆ. ಪರಿಚಯಿಸುವ ರೀತಿಯೋ ತುಂಬಾ 
ಆತ್ಮೀಯ, ಅತ್ತಿಮಬ್ಬೆಯೂ ಇಲ್ಲಿಮತ್ತೆ ಬಂದಿದ್ದಾಳೆ. 


ಯಶೋಧಾಭಟ್‌, ಧವಳ ಶ್ರೀ, ಉಷಾ ಪಿ. ರೈ, ಅರುಣಾ ನರೇಂದ್ರ, ವರದಾ ಶ್ರೀನಿವಾಸ, 
ಶೀಲಾ ಟೆಂಗಿನಕಾಯಿ, ರಾಜೇಶ್ವರಿ ಅವರ ಪುಸ್ತಕಗಳಿಗೆ ಕಮಲಾ ಹಂಪನಾ ಬರೆದಿರುವ 
ಮುನ್ನುಡಿಗಳನ್ನು ಭಾಗ ೪ರಲ್ಲಿಓದಿದಾಗ ನಿಜವಾಗಿಯೂ ನನ್ನ ಒಂದು ಪುಸ್ತಕಕ್ಕೆ ಅವರಿಂದ 
ಮುನುಡಿ ಬರೆಸಬೇಕೆಂಬ ಆಸೆಯಾಗುವಷ್ಟು ಅವು ಚೆನ್ನಾಗಿವೆ. "ನಬ್ರೂಯಾತ್‌ 
ಸತ್ಯಮಪ್ರಿಯಂ' ಎಂದು ನಂಬಿರುವ ಅವರು ಮುನ್ನುಡಿಯ ರೂಪದಲ್ಲಿ ಗುದ್ದುವವರಲ್ಲ. 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೪೫ 


ರೂಪ 
ನಿಜವಾಗಿಯೂ ಬೆಳೆಸುವ ಹಾರೈಸು ಸುವವರು. ಇಂಥ ಮನಸ್ಸು ಅಪರೂಪ. ಇಲ್ಲಿಯೂ 
ಅತ್ತಿಮಬ್ಬೆ ಇದ್ದಾಳೆ. 


ಇದಿಷ್ಟೂ ಪುಸ್ತಕದ ಬಾಹ್ಮ ವಿವರವಾಯಿತು. ಉಳಿದ ಮೂರು ಭಾಗಗಳಲ್ಲಿ ಪುಸ್ತಕದ 
ನಿಜವಾದ ತಿರುಳಿರುವುದು. ಈ ಮೂರು ವಿಭಾಗದ ನಲವತ್ನಾಲ್ಕು ಪ್ರಬಂಧಗಳಲ್ಲಿ ಹೆಚ್ಚಿನವು 
ಯಾವುದಾದರೂ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣವೋ, ಗೋಷ್ಠಿಯ ಭಾಷಣವೋ 
ಆಗಿರುವುದರಿಂದ ಅವು ed ಬದ್ಧವಾಗಿರುತ್ತವೆ. ಹೀಗಾಗಿ, ತುಂಬಾ ಹಿಂದೆ 
ಬರೆದವಾಗಿದ್ದರೆ ಪರಿಷ್ಕರಣೆ, ಮುಂದುವರಿಕೆಯನ್ನು ಬೇಡುವಂತದಾಗಿರುತ್ತದೆ ಮತ್ತು ಒಂದು 
ಅರ್ಥದಲ್ಲಿ ಅಪೂರ್ಣವಾಗಿರುತ್ತದೆ. ಅದನ್ನು ನಾವು ಮನ್ನಿಸಬಹುದು. ಮಹಿಳೆ ಕುರಿತೇ 
ಬರೆದ ಪ್ರಬಂಧಗಳು ಬೇರೆ ಬೇರೆ ಸಂದರ್ಭಕ್ಕೆ ಬರೆದವಾಗಿರುವುದರಿಂದ ಹ 
ಅನಿವಾರ್ಯ. ಬಹುಶಃ ಇದು ಸಮಗ್ರದ ಒಂದು ಮಿತಿ ಇರಬಹುದೇನೂ. ಜಿ.ಎಸ್‌ 
ಮತ್ತು ಅಡಿಗರ ಸಮಗ್ರ ಕಾವ್ಯಗಳನ್ನು ನೋಡಿದಾಗಲೂ ಈ ಪುನರುಕ್ತಿ ನ: 
ಅರಿವಾಗುತ್ತೆ ಮತ್ತು ಸಮಗ್ರದ ಎಲ್ಲ ಕವಿತೆಗಳೂ ಶ್ರೇಷ್ಠವೇನಾಗಿರುವುದಿಲ್ಲ ಎನ್ನುವುದು 
ನಮ್ಮ ಅನುಭವಕ್ಕೆ ಬರುತ್ತದೆ. ಒಂದು ಉದಾಹರಣೆ ಕೊಡಬಹುದಾದರೆ ಇದನ್ನು ಬರೆದಾಗ 
ಒಬ್ಬ ಮಹಿಳೆಗೂ (ಕನ್ನಡದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರಲಿಲ್ಲ. ಹಾಗೆಂದು 
ಇಲ್ಲಿ ದಾಖಲಾಗಿದೆ. ಆದರೆ ಈಗ ಗೀತಾನಾಗಭೂಷಣ ಮತ್ತು ವೈದೇಹಿ ಅದನ್ನು 
ಪಡೆದಿದ್ದಾರೆ. 


KW 


ಹಾಗೆ ನೋಡಿದರೆ ಜೈನ ಧರ್ಮಕ್ಕೆ ಸಂಬಂಧಿಸಿದ ಪ್ರಬಂಧಗಳಲ್ಲಿ ಕಮಲಾ ಅವರಿಗೆ ಹೆಚ್ಚಿನ 
ಹಿಡಿತವಿರುವಂತೆ ತೋರುತ್ತದೆ. ಸಾಮಾನ್ಯವಾಗಿ ಆಧುನಿಕ ಪೂರ್ವ ಮಹಿಳಾ ಸಾಹಿತ್ಯ 
ಚರಿತ್ರೆ ಬರೆಯುವವರೆಲ್ಲಾ ಸಾರಾ ಸಗಟಾಗಿ ಕಂತಿ, ಅತ್ತಿಮಬ್ಬೆ, ಅಕ್ಕ, ಹೊನ್ನಮ್ಮ ಇಷ್ಟು 
ಜನರ ಬಗ್ಗೆ ಬಿರೆದು ಉಳಿದವರನ್ನು ಕೈಬಿಡುತ್ತಾರೆ. ಇತ್ತೀಚೆಗೆ ಅಕ್ಕನ ಸಮಕಾಲೀನ 
ವಚನಕಾರ್ತಿಯರು, ವಿಶೇಷವಾಗಿ ಸೂಳೆ ಸಂಕಷ್ಟ, ಸತ್ಯಕ್ಕ, ಗೊಗ್ಗವ್ದೆ, ದುಗ್ಗಲೆ, ಹೊನ್ನಮ್ಮನ 
ಸಮಕಾಲೀನರಾದ, ಚೆಲುವಾಂಬೆ, ಶ ೈಂಗಾರಮ್ಮ » ಗಿರಿಯಮ್ಮ ಇವರು ಪ್ರಸ್ತಾಪ 
ವಾಗುವುದುಂಟು. ಕಮಲಾ ಹಂಪನಾ ಅವರು ಭಾಸ; ಲೇಖಕಿಯರನ್ನು 
ಜನನ ಹೊಯ್ಸಳ ಮಹಾರಾಣಿ ಶಾಂತಲೆ, ಪೋಚಿಕಬ್ಬೆ, ಜಾಕಲಬ್ಬೆ, 
ಮಾಚಕ್ಕ, ಒಮ್ಮಲ ದೇವಿ, ಅಕ್ಕಾ ದೇವಿಯವರಂತಹ ಜೈನ ಮಹಿಳೆಯರನ್ನು 
ಮೋಘವರ್ಷ ನ ಪತುಂಗನ ಮಗಳು ರೇವಕ ನಿರ್ಮತಿ, ನಾಗಾರ್ಜುನನ ಪತಿ ಪತ್ನಿ ಜಕ್ಕಿಯಬ್ಬೆ, 
ತೈಲಪನ ಮೊಮ್ಮಗಳು ಅಕ್ಕಾದೇವಿಯರನ್ನೂ, ಕರಾವಳಿಯನ್ನಾಳಿದ ಚೆನ್ನ ಭೈರಾದೇವಿ, 
ಕೆಳದಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮರನ್ನೂ ಪ್ರಸ್ತಾಪಿಸಿದ್ದಾರೆ. ಈ ಮೂವರು 
ರಾಣಿಯರಲ್ಲದೇ. 5K ಕೆಲವು ರಾಣಿಯ ಕುರಿತು, ಪ ತ್ಕೇಕ ಪುಸ್ತಕವನ್ನೇ ಬರೆದಿದ್ದು, ವ್ಯ 
ಮೂವರು ಫೋರ್ಚುಗೀಸರನ್ನು ಎದುರಿಸಿ ನಿಲ್ಲದಿದ್ದರೆ ಬ್ರಿಟಿಷರ ಬದಲು ಫೋರ್ಚುಗೀಸರೇ 
ಈ ದೇಶವನ್ನಾಳುತ್ತಿದ್ದರು. ಅದರಲ್ಲೂ ಕರಾವಳಿ ಕರ್ನಾಟಕವನ್ನು - ಎಂಬಂಥ ಹೇಳಿಕೆಗಳೂ 


೪೬ ಸಂಕ್ರಮ ಣ೪೨೨/ಜುಲೈ -ಆಗಸ್ಟ್‌ ೨೦೧೫ 


ಇಲ್ಲವೆ. ಗೋಪಾಲಕೃಷ್ಣ ಪೈಯವರ “ಸ್ವಪ್ನ ಸಾರಸ್ವತ''ದ ವಿವರಗಳು ಈ ಹೇಳಿಕೆಯನ್ನು 
ಪುಷ್ಟೀಕರಿಸುತ್ತವೆ. ಈ ಬರವಣಿಗೆಯಲ್ಲಿ ಚಿತ್ರಕ ಶಕ್ತಿ ಅದ್ಭುತವಾಗಿದ್ದು ಎಲ್ಲರಿಗೂ ಗೊತ್ತಿರುವ 
ಒನಕೆ ಓಬವ್ವನ ಬಗ್ಗೆ ಅರ್ಧ ಪುಟದ ವಿವರಗಳನ್ನು ಓದಿಯೇ ಸವಿಯಬೇಕು. 


ಇಲ್ಲನ ವಿಮರ್ಶಾ ಬರಹಗಳದ್ದೇ ಒಂದು ತೂಕ, ಬಹು ಚರ್ಚಿತವಾದ ಜನ್ನನ ಯಶೋಧರ 
ಚರಿತೆಯ ಅಮೃತ ವಶಿಯ ವರ್ತನೆಯನ್ನು ಕುರಿತು ಅದೊಂದು ಆನುಷಂಗಿಕ ಮಾಹಿತಿ, 
ಕವಿಯ ಗಮನವಿರುವುದು ಜೈನ ಧರ್ಮದ ಪ್ರಚಾರದಲ್ಲಿ ಎಂಬ ಮಾತನ್ನು ಎಲ್ಲರೂ 
ಒಪ್ಪಿಕೊಂಡೂ ಅಮೃತ ಮೆತಿಯ ಬಗ್ಗೆ ಚರ್ಚಿಸುತ್ತಲೇ ಬಂದಿದ್ದಾರೆ. ವೈದಿಕ ಪುರಾಣದ 
ಸ್ತೀ ಪಾತ್ರಗಳಂತೆ, ಜೈನ ಪುರಾಣದ ಈ ಹೆಣ್ಣು ಪ್ರತೀಕವಾಗಿ ಬಿಟ್ಟಿದ್ದಾಳೆ. ಈ ಪುಸ್ತಕದ 
ವಿಮರ್ಶಾ ಲೇಖನಗಳಲ್ಲಿ ಬಹು ಮುಖ್ಯವಾದ ಈ ಲೇಖನ ಹದಿನೈದು ವರ್ಷಗಳ 
ಹಿಂದೆಯೇ ಸಂಕ್ರಮಣದಲ್ಲಿ ಮತ್ತಷ್ಟು ಚರ್ಚೆಗೆ ಚಾಲನೆ ಕೊಟ್ಟದ್ದಂತೂ ನಿಜ. ಈ ಹಿನ್ನೆಲೆಯಲ್ಲಿ 
ಶಶಿಕಲಾ ವೀರಯ್ಯಸ್ವಾಮಿಯವರ ಮದ್ದಾನೆ ಮತ್ತು ಮಾವುತ, ಹೆಚ್‌.ಎಲ್‌. ಪುಷ್ಕಾ ಅವರ 
ಅಮೃತಮತಿ ಸ್ವಗತ ಈ ಎರಡು ಕವಿತೆಗಳು ಪ್ರಸಿದ್ಧವಾದವು. ಕಂತಿ, ಅತ್ತಿಮಬ್ಬೆ, ಸಂಚಿ 
ಹೊನ್ನಮ್ಮ , ಮುಕ್ತಾಯಕ್ಕ, ಹೆಳವನ ಕಟ್ಟೆ ಗಿರಿಯಮ್ಮ , ಅಕ್ಕಮಹಾದೇವಿ, ಶಾಂತಾದೇವಿ 
ಮಾಳವಾಡ ಇಂತಹವರ ವ್ಯಕ್ತಿ ಚಿತ್ರಗಳು ಈ ಭಾಗದಲ್ಲಿವೆ. ಹಾಗೆಯೇ ರತ್ನಾಕರವರ್ಣಿ, 
ಕುವೆಂಪು, ಶರತ್‌ ಚಂದ್ರ - ಇವರು ಮಹಿಳೆಯನ್ನು ಚಿತ್ರಿಸಿರುವ ರೀತಿಯೂ ಕೆಲವು 
ಪ್ರಬಂಧಗಳಲ್ಲಿವೆ. ಇವುಗಳ ಪೈಕಿ ಅತ್ತಿಮಬ್ಬೆ ಮತ್ತು ಮುಕ್ತಾಯಕ್ಕನ ಬಗ್ಗೆ ಬರೆದಿರುವುದೆಲ್ಲಾ 
ಪುನರುಕ್ತಿಗಳು ಎಂದು ಹೇಳದೇ ವಿಧಿಯಿಲ್ಲ. ಮುಕ್ತಾಯಕ್ಕ ಮತ್ತು ಅಜಗಣ್ಣನ ಬಗ್ಗೆ ಅತಿಹೆಚ್ಚಿನ 
ವಿವರಗಳಿವೆ. ಬೆಕ್ಕಸ ಎಂಬ ಭಾಗ ೩ರಲ್ಲಿ ಇವು ಮುಂದುವರೆದಿವೆ. 


ಕಂತಿ ಎಂಬ ಕವಯತ್ರಿ ಇರಲೇ ಇಲ್ಲ, ಬರೀ ಕಲ್ಪನೆ ಎಂದು ಸಾಹಿತ್ಯ ಚರಿತ್ರೆಕಾರರೇ ಖಚಿತ ' 
ನಿಲುವು ತಳೆದಿರುವಾಗ ಅವಳ ಐತಿಹಾಸಿಕ ಅಸ್ತಿತ್ವವನ್ನು ಪ್ರಬಲವಾಗಿ ಪ್ರತಿಪಾದಿಸಿದವರು 
ಕಮಲಾ ಹಂಪನಾ. ಹಾಗೆಯೇ ಜೈನ ಧರ್ಮದ ಸಾಧಕಿಯರ ಬಗ್ಗೆ ಬರೆಯುವಾಗಲೂ 
ಅವರು ತುಂಬಾ ಭಾವನಾತ್ಮಕವಾಗಿ ಬಿಡುತ್ತಾರೆ. ಆಗ ಕೆಲವು ಸತ್ಯಗಳು ಮುಚ್ಚಿ ಹೋಗುತ್ತವೆ. 
ಸಂಶೋಧನಾ ವಿಭಾಗದ ಹೆಚ್ಚಿನ ಭಾಗವು ಶಾಸನಗಳಲ್ಲಿಕಂಡು ಬರುವ ಜೈನ ಮಹಿಳೆಯರ 
ಕುರಿತೇ ಇದೆ. ಇವರಲ್ಲಿರಾಣಿ ಶಾಂತಲೆ ಇದ್ದಾಳೆ ಕಂತಿಯರು (ಸನ್ಯಾಸಿನಿಯರು) ಇದ್ದಾರೆ. 
ಚಂಪೂ ಕವಯತ್ರಿ ನಾಗಲಾದೇವಿ ಇದ್ದಾಳೆ. 


ಸಮಗ್ರದ ನಂತರವೂ ಕಮಲಾ ಹಂಪನಾ ಬರೆಯುತ್ತಾರೆ ನಿಜ. ಆದರೆ ಎಂಭತ್ತನೇ ವಯಸ್ಸನ್ನು 
ಸಮೀಪಿಸುತ್ತಿರುವ, ಅತ್ಯುತ್ಸಾಹ ಉಳಿಸಿಕೊಂಡಿರುವ ಅವರ ಸಮಗ್ರ ಸಂಪುಟಗಳು 


ಪ್ರಕಟವಾಗುತ್ತಿರುವುದು ನಿಜಕ್ಕೂ ಸಂತಸದ ಸಂಗತಿ. 


ಅಡುಗೆ ಮನೆಯಲ್ಲಿ ಅರುಣೋದಯ 


೪೮ 


ಕಾವ್ಠ 


* ಮಂದರಪು ಹೈಮವತಿ, ವಿಜಯವಾಡ 


ಬೆಳಗಾಗಲೇ ಎದ್ದು 

ಬಿಸಿ ಬಿಸಿ ಕಾಫಿಕುಡಿಯುತ್ತ 
ಆರಾಮವಾಗಿ 

ಪೇಪರು ತಿರುವಿ ಹಾಕಬೇಕೆಂಬುದು 
ನನ್ನ ಬಹುದಿನದ ಆಶೆ 


ನಿದ್ರಾದೇವಿಯ ಆಲಿಂಗನದಲ್ಲಿ 
ಕನಸ ಕಂಬಳಿ ಹೊದ್ದು 
ಮನೆಯೆಲ್ಲಾ ಪರವಶವಾದ ಸಮಯ 


ನಾ ಮಾತ್ರ ಕಣ್ಣುಜ್ಜುತ್ತಾ 
ಅಡಿಗೆ ಮನೆಗೆ ಅಡಿಯಿಡುತ್ತೇನೆ 


ನನ್ನ ಸುಂದರ ಸೂರ್ಯೋದಯಗಳಿಲ್ಲಾ 
ಅಡುಗೆ ಮನೆಯ ಆಕಾಶದಲ್ಲಿಯೇ 

ಅಡುಗೆ ಮನೆಯ ವಾಯುಮಂಡಲವನ್ನು 
ಸುಪ್ರಭಾತ “ಕಾಫೀ'ರಾಗ ನುಡಿಸಲು 

ಶ್ರುತಿ ಮಾಡುತ್ತೇನೆ 

ಸಣ್ಣವರಿದ್ದಾಗ ಹೆದರಿಸಿದ ದೆವ್ವದ ಕತೆಗಳಂತೆ 
ಅಡಿಗೆಮನೆಯ ಸಮಸ್ತ ಹಕ್ಕು ಹೆಂಗಸರಿಗೇ. 
ಹುಡುಗರು ಒಂದೇ ಉತ್ತರವನ್ನು ಮತ್ತೆ ಮತ್ತೆ ಬರೆದಂತೆ 
ಪ್ರತಿದಿನ ಅಕ್ಕಿ ತೊಳೆದೂ ತೊಳೆದೂ 
ತರಕಾರಿ ಕತ್ತರಿಸಿ 

ಕತ್ತರಿಸೀ 

ಲಕ್ಷ ಲಕ್ಷ ಕ್ಷಣಗಳ ನಿಲ್ಲದ ಕಾಯಕ! 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಪಚ್ಚಡಿ ಪ್ರಿಯರಿಗೆ, ಸಾರು ಸಾಂಬಾರು ಪ್ರಿಯರಿಗೆ 
ಗರಿಗರಿ ತಿಂಡಿಗೆ ಮರುಳಾದವರಿಗೆ 
ಅವರವರ ಅಭಿರುಚಿಗೆ ತಕ್ಕಂತೆ ತಯಾರು! 


ಮನೆಯ ಚಿಂತೆಯೇ ಇಲ್ಲದವರು 

ಸ್ವಂತ ಮಕ್ಕಳ ಹೆಸರುಗಳನ್ನೇ ಮರೆಯುವವರು 
ಸಮಾಜ ಸೇವಕರಾಗಿ ಸಂಮಾನ ಪಡೆಯುವಾಗ 
ಮುನ್ನೂರ ಅರವತ್ತೆದು ದಿನ 

ಅಡುಗೆ ಮನೆಯ ಬೀದಿಯಲ್ಲಿ ಕಂದಿಹೋಗುತ್ತಾ 
ಬಸವಳಿದ ಅಕ್ಕನಂತೆ 

ಉಳಿಯುತ್ತಿದ್ದೇನೆ 


ಉಪಮೆಗಳಿಂದ, ರೂಪಕಗಳಿಂದ 

ಕವಿತೆಯೊಂದನು ತಿದ್ದಿ ತೀಡಿದಂತೆ 

ಕಣ್ಣಿಗೆ ಚಂದವಾಗಿ 

ಬಾಯಿಗೆ ಪಸಂದಾಗಿ 

ಸಾಕಷ್ಟು ಸಮಯ ಕಳೆದು 

ಅಡುಗೆ ಮಾಡಿ ನೀಡಿದರೂ 

“ಮಾಡ್ತೀ ಪರವಾ ಇಲ್ಲ 

ಆದರೆ ಅಮ್ಮನ ಅಡುಗೆಯ ಮರೆಸಲಾರೆ” ಎಂದಾಗ 
ನಾನಾಗುವೆ 

ಬೆದರಿದ ಗುಬ್ಬ 


ಎಷ್ಟೇ ಎಚ್ಚರವಾಗಿದ್ದರೂ ಎಂದಾದರೊಮ್ಮೆ 
ಸಾರಿಗೆ ಉಪ್ಪ ಹಾಕದಿರಬಹುದು 

ನನ್ನ ಮೆಚ್ಚಿನ ಕವಿಯ ಹೊಸ ಕವಿತೆಯಲ್ಲಿ 
ಕುಮಾರವ್ಯಾಸನ ಸೆಳಕನ್ನು ಕಂಡು ಮೈಮರೆತಾಗ 
ಸಿಹಿಯಾದ ಆಲೂಗಡ್ಡೆಯ ಪುಲುಸು 

ಛಂದೋ ಭಂಗವಾದ ಕವಿತೆಯಂತೆ 
ವಿರೂಪವಾದಾಗ 


ಸಂಕ್ರಮಣ ೪೨೨ | ಜುಲೈ-ಆಗಸ್ಟ್‌ ೨೦೧೫ 


೪೯ 


೫೦ 


ಪ್ರತಿಪದ್ಕ ಚಮತ್ಕಾರ ಸೊಪ್ಪಿನ ಪಲ್ಕವಾದಾಗ 

ರುಚಿ ರುಚಿಯಾಗಬೇಕಾದ ಎಣ್ಣೆ, ಬದನೆ 
ತಿನಲಾರದಂತಾದಾಗ 

ಮಧುರಗೀತೆಗಳ ನಿನಾದದಲ್ಲಿ ಮೈಮರೆತು ಮಲ್ಲಿಗೆಯಂತಾಗಬೇಕಾದ 
ಅನ್ನ 

ಇದ್ದಲಿಯಂತಾದಾಗ: 

ಬೆಳ್ಳಿ ಪಾತ್ರೆಯಂತಹ ಹಾಲಿನ ಪಾತ್ರೆ 

ಮಸಿ ಗಡಿಗೆಯಂತಾದಾಗ 

“ಅಡುಗೆಯೆಂದರೆ ಶ್ರದ್ಧೆಯಿಲ್ಲ” 

“ರುಚಿಯಿಲ್ಲದ ಊಟದಿಂದ ಬದುಕೇ ಶೂನ್ಯ” ಎಂದು 
ರಾಯರು ಪರಿಪರಿಯಾಗಿ 

ಮನಸಿಗೆ ಗಾಯ ಮಾಡಿದಾಗ 


ಬಾಲ್ಕವಿವಾಹದ ಪಂಜರದಲ್ಲಿ 
ಉಸಿರಾಡದೇ ನಲುಗಿದವರೂ 
ವರದಕ್ಷಿಣೆಯ ಭಾರದಿಂದ 

ನುಚ್ಚು ನೂರಾದವರೂ 

ಚಿತ್ರಿಸಿದ ಕಣ್ಣೀರ ಕತೆಗಳೂ ನೆನಪಾಗಿ 
ಸಾಮೂಹಿಕ ಅಡುಗೆ ಮನೆಯ 
ವಾದ ಮಂಡಿಸಿದ 

ಮನೀಷಿಗಳ ಮುಂಗೈಗೆ 

ದುಂಡು ಮಲ್ಲಿಗೆಯ ನೀಡಬೇಕೆಂದು 
ನನಗಾಸೆ 


[3 
ತೆಲುಗಿನಿಂದ ಕನ್ನಡಕ್ಕೆ : ಗುರುಮೂರ್ತಿ ಪೆಂಡಕೂರ 


ಸಂಕ್ರಮಣ ೪.೨.೨ / ಜುಲೈ-ಆಗಸ್ಟ್‌ ೨೦೧೫ 


ಕಾವ 
ಕವಿತೆ 


* ಧರಣೇಂದ್ರ ಕುರಕುರಿ 


ಅಂದು : 
ಎಲ್ಲಿಂದಲೋ 

ಹಾರಿ ಬಂದ ಹಕ್ಕಿ 
ಗಿಡದ ಮೇಲೆ ಕೂತು 
ಹಾಡಿ 

ಹಣ್ಣು ತಿಂದು 

ಬೀಜ ಕಕ್ಕಿ 

ಹಾರಿ ಹೋಗಿದೆ 


ಇಂದು : 

ಹದಗೊಂಡ ಹೊಲದೊಳಗೆ 
ಅಂದು 

ಬಿದ್ದ ಬೀಜ 
ಮೊಳಕೆಯೊಡೆದು 

ಮೆಲ್ಲಗೆ ಚಿಗುರೊಡೆದು 
ಬೆಳೆದು ಮರವಾಗಿ ನಿಂತಿದೆ 


ಆ ಹಕ್ಕಿ 

ಮತ್ತೆ ಬಂದು 

ಮರದ ಮೇಲೆ ಕೂತು 
ಹಣ್ಣು ತಿಂದು 
ಹಾಡಬಹುದೆ ? 
ಕಾಯಬೇಕು. 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ಆಗ 


| ವಿಮರ್ಶೆ 
ರಜನಿ ನರಹಳ್ಳಿ ಅವರ "ಆತ್ಮವೃತ್ತಾಂತ' 


* ಮಮತಾ ರಾವ್‌ 


ಇತ್ತೀಚೆಗೆ ಕನ್ನಡ ಸಾಹಿತ್ಯವಲಯದಲ್ಲಿ ಮೆಚ್ಚುಗೆಯ ಅಲೆಯನ್ನೆಬ್ಬಿಸಿದ ಕೃತಿಗಳಲ್ಲಿ 
"ಆತ್ಮವೃತ್ತಾಂತ' ಕಾದಂಬರಿ ಪ್ರಮುಖವಾದುದು. ಒಂದು ಸಾಕುನಾಯಿಯ ಆತ್ಮಕಥೆಯ 
ಮೂಲಕ ಮನುಷ್ಯ ಜಗತ್ತಿನ ಸೂಕ್ಷ್ಮಾ ತಿಸೂಕ್ಷ್ಮ ಪದರುಗಳನ್ನು ಅನಾವರಣಗೊಳಿಸಿದ್ದಾರೆ . 
ರಜನಿ ನರಹಳ್ಳಿಯವರು. 


ಬಾಳಿನ ಪ್ರತಿಯೊಂದು ಕ್ಷಣಗಳನ್ನು ಅದರೆಲ್ಲಾ ಸೂಕ್ಷ್ಮತೆಗಳೊಂದಿಗೆ, ಮೌನವಾಗಿ 
ಗ್ರಹಿಸುತ್ತಾ, ವಿಭಿನ್ನ ಸಂಬಂಧಗಳ ನಿರ್ವಹಣೆಯ ಚಟುವಟಿಕೆಗಳ ನಡುವೆಯೂ ತಮ್ಮ 
'ಮನಸ್ಸಿನೊಳಗೆ ತಲೆಯೆತ್ತುತ್ತಿರುವ ಒಂಟಿತನವನ್ನು, ಮಧ್ಯವಯಸ್ಸಿನ ತುಮುಲಗಳನ್ನು ತಮ್ಮ 
ಪರಿಯಿಂದ ಅರ್ಥೈಸಿಕೊಳ್ಳಲು ಹೆಣಗಾಡುತ್ತಿದ್ದ ರಜನಿಯವರ ಬಾಳಿನಲ್ಲಿ ಒಂದು ಪುಟ್ಟ 
ನಾಯಿಮರಿಯ ಪ್ರವೇಶವಾಗುತ್ತದೆ. 


ಗೋಕುಲಾಷ್ಟಮಿಯ ದಿನ ಕೆಸರಿನಲ್ಲಿ ಅದ್ದಿದ ಪುಟ್ಟಪುಟ್ಟ ಹೆಜ್ಜೆಗಳನ್ನೂರುತ್ತಾ 
ಮುದ್ದುಕೃಷ್ಣನಂತೆ ಮನೆಯೊಳಗೆ ತಾನಾಗಿ ಬಂದ ಆ ನಾಯಿಮರಿಯನ್ನು ಮಕ್ಕಳಿಬ್ಬರ ಹಟಕ್ಕೆ 
ಕಟ್ಟುಬಿದ್ದು ಸಾಕಲಾಗುತ್ತದೆ. ಅದರ ಆರೈಕೆಯ ಬಹುಪಾಲು ಕೆಲಸವನ್ನು ಮಾಡುತ್ತಾ, 
ರಜನಿಯವರು ಆ ನಾಯಿಮರಿಯ ಅಮ್ಮನೇ ಆಗಿಬಿಡುತ್ತಾರೆ. "ಲಿಯೋ' ಎಂದು 
ನಾಮಕರಣಗೊಮಡ ನಾಯಿಮರಿ ಎಲ್ಲರ ಮನಸ್ಸನ್ನು ಗೆದ್ದುಕೊಳ್ಳುತ್ತದೆ. ನಾಯಿಗಳ ಕುರಿತು 
ಒಳ್ಳೆಯ ಅಭಿಪ್ರಾಯವಿರದ ರಜನಿಯವರ ಗಂಡ ಹಾಗೂ ಮಡಿವಂತ ಅತ್ತೆಯವರೂ 
ಕಾಲಕ್ರಮೇಣ "ಲಿಯೋ'ನ ಪ್ರೀತಿಯ ಸೆರೆಯಲ್ಲಿ ಬಂಧಿತರಾಗುತ್ತಾರೆ. ಹದಿನಾಲ್ಕು 
ವರ್ಷಕಾಲ ಅವರೆಲ್ಲರ ಜೊತೆಯಾಗಿದ್ದ ಲಿಯೋ ಅನಾರೋಗ್ಯದಿಂದ ನರಳಿ 
ಕೊನೆಯುಸಿರನ್ನೆಳೆದಾಗ ಎಲ್ಲರಿಗಿಂತ ಹೆಚ್ಚಾಗಿ ರಜನಿಯವರಿಗಾದ ನೋವು ಶಬ್ದಕ್ಕೆ 
ನಿಲುಕಲಾರಂತದ್ದು. ಮನೆ, ಗಂಡ, ಮಕ್ಕಳು ಎಂಬ ತಮ್ಮ ಪುಟ್ಟ ಜಗತ್ತಿನಲ್ಲಿ 
ವ್ಯಸ್ತರಾಗಿದ್ದುಕೊಂಡಿದ್ದರಜನಿಯವರು, ಸ್ವಲ್ಪ ಸಮಯಾವಕಾಶ ಸಿಕ್ಕರೆ ಓದು ಬಿಟ್ಟು ಹೆಚ್ಚೇನು 
ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದೇ ಇದ್ದ ಸಾಮಾನ್ಯ ಗೃಹಿಣಿಯಾಗಿದ್ದವರು. 
ಆದರೆ, ಲಿಯೋನ ಸಾಂಗತ್ಯದಲ್ಲಿ ತಮ್ಮ ಅರಿವಿಲ್ಲದೆಯೇ ನಿಧಾನವಾಗಿ ತಮ್ಮನ್ನು ತಾವು 

ಅಭಿವ್ಯಕ್ತಿಸುವ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಅದರ ಪರಿಣಾಮದಿಂದ ತಮ್ಮ ಐವತ್ತರ 
ಹರೆಯದಲ್ಲಿರಜನಿಯವರು ಬರೆದ " ನನ್ನ ಅಜ್ಜಿಯ ಜಗತ್ತು' ಕೃತಿ ಕನ್ನಡ ಸಾರಸ್ವತ ಲೋಕ 
ಅವರನ್ನು ಗಮನಿಸುವಂತೆ ಮಾಡಿತು. ಇಂತು, ತಮ್ಮ ಬರವಣಿಗೆಗೆ ಸಿಕ್ಕ ಓದುಗರ 
ಪ್ರೋತ್ಸಾಹದಿಂದಾಗಿ ಲಿಯೋನ ಕುರಿತಾಗಿಯೂ ತಮ್ಮ ಅಭಿಪ್ರಾಯಗಳನ್ನು ಬರೆಯಬೇಕೆಂಬ 


೫೨ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


“ಹಾ ಚ್‌ 


ಇಚ್ಛೆ ಅವರಿಗುಂಟಾಯಿತು. ಗಂಡ-ಮಕ್ಕಳು ತಮ್ಮದೇ ಜಗತ್ತಿನಲ್ಲಿವ್ಯಸ್ತರಾಗಿದ್ದಾಗ, ತಮ್ಮ 
ಒಂಟಿತನಕ್ಕೆ ಆಸರೆಯಾಗಿದ್ದ, ತಮ್ಮ ದುಃಖ-ದುಗುಡ-ದುಮ್ಮಾನಗಳಿಗೆ ಸಾಕ್ಷಿಯಾಗಿದ್ದ, 
ತಮಗೆ ಅರಿವಿಲ್ಲದೆ ತಮ್ಮ ಆತ್ಮಸಂಗಾತಿಯಾಗಿ, ತಮ್ಮೊಳಗಿನ ವೈಯಕ್ತಿಕ ಭಾವನೆಗಳನ್ನು 
ಮುಕ್ತವಾಗಿ ಅಭಿವ್ಯಕ್ತಿಸಲು ಎಡೆತೋರಿದ ಲಿಯೋನ ನೆನಪಿನಿಂದ ಬರೆದ ಈ ಕಾದಂವರಿಯು 
ಒಂದು ರೀತಿಯಲ್ಲಿ ಲೇಖಕಿಯು ಮಾಡಬಯಸಿದ ಯಣಸಂದಾಯವೂ ಹೌದು; ಆ ಮೂಲಕ 
ನಡೆಸಿದ ತನ್ನತನದ ಹುಡುಕಾಟವೂ ಹೌದು. ಕನ್ನಡಕ್ಕೆ ಹೊಸತನದ ತಂತ್ರ, ಭಿನ್ನವಾದ ವಸ್ತು, 
ನಿರೂಪಣಾ ಶೈಲಿಯನ್ನು ಸರಳವಾದ ಭಾಷೆಯಲ್ಲಿ ಪರಿಚಯಿಸುವ "ಆತ್ಮವೃತ್ತಾಂತ' 
ಕಾದಂಬರಿಯನ್ನು ಧಾರವಾಡದ ಮನೋಹರ ಗ್ರಂಥಮಾಲೆ ಪ್ರಕಟಿಸಿದೆ. 


ಕುವೆಂಪು ಅವರು "ಮಲೆಗಳಲ್ಲಿ ಮದುಮಗಳು” ಕಾದಂಬರಿಯ ಪ್ರಾರಂಭದಲ್ಲಿ 
ಉಲ್ಲೇಖಿಸಿರುವ "ಇಲ್ಲಿ ಯಾರೂ ಮುಖ್ಯರಲ್ಲ; ಯಾರೂ ಅಮುಖ್ಯರಲ್ಲ ಎಂಬ 
ಮಾತುಗಳು "ಆತ್ಮವೃತ್ತಾಂತ'ಕ್ಕೂ ಅನ್ವಯಿಸುವಂತದ್ದು. ಕಾದಂಬರಿ ಮೇಲ್ನೋಟಕ್ಕೆ 
ಲಿಯೋನ ಆತ್ಮಕಥೆಯಾಗಿ ಕಂಡುಬಂದರೂ ಶೀರ್ಷಿಕೆಯೇ ತಿಳಿಸುವಂತೆ ಇದು ಲೇಖಕಿಯ 
ಆತ್ಮವೃತ್ತಾಂತವೂ ಹೌದು. ಇದರೊಂದಿಗೆ ವಿಭಿನ್ನ ಕಾಲಘಟ್ಟದಲ್ಲಿ ವಿವಿಧ ಪರಿಸರದಲ್ಲಿ- 
ಪರಿಸ್ಥಿತಿಯಲ್ಲಿ ಬಾಳಿದ ಲಿಯೋನ ಜನ್ಮದಾತೆ ರೂಬಿ, ಅಜ್ಜಿಜೂಲಿ, ಮುತ್ತಜ್ಜಿಗ್ರೇಸಿ ಹೀಗೆ 
ಜಾ ತಲೆಮಾರಿನ ನಾಯಿಗಳ ಪಾಡಿನ ಕಥೆಯೊಂದಿಗೆ ಅಂದಂದಿನ ಮನುಷ್ಯರ 
ದೈನಂದಿನ ಬದುಕಿನ ಕಥೆಯಾಗಿ ಮೂಡಿಬಂದಿದೆ. 


ಯಿಮರಿಯೊಂದರ ಆಗಮನದಿಂದ ಕುಟುಂಬದೊಳಗಿನ ವ್ಯಕ್ತಿಗಳ ನಡುವೆ ಅಂದರೆ, 
ಗಂಡ-ಹೆಂಡತಿ, ಅತ್ತೆ-ಸೊಸೆ, ಪಾಲಕರು ಮತ್ತು ಮಕ್ಕಳು ಹೀಗೆ ಇವರ ಪರಸ್ಪರ 
ಸಂಬಂಧಗಳಂತೆಯೇ ಅವರೆಲ್ಲರ ನಾಯಿಯ ಪ್ರತಿಯಾದ ಭಾವನಾತ್ಮಕ ಹಾಗೂ ವೈಚಾರಿಕ 
ಬದಲಾವಣೆಯನ್ನು ಈ ಕಾದಂಬರಿ ಸುಂದರವಾಗಿ ಕಟ್ಟಿಕೊಡುತ್ತದೆ. ಇಲ್ಲಿಕೇವಲ ಲೇಖಕಿಯ 
ಕುಟುಂಬದ ಮಾತ್ರವಲ್ಲ ವಿವಿಧ ಕಾಲಘಟ್ಟದಲ್ಲಿ ಬದುಕಿದ್ದಂತಹ ಒಟ್ಟು ಸಮುದಾಯದ 
ಬದುಕಿನ ಚಿತ್ರಣವಿದೆ. ಮುಖ್ಯವಾಗಿ ತಳಸಮುದಾಯದ ಜನರ ಮತ್ತು ಪ್ರಾಣಿಗಳ 
ನಡುವಿರುವ ಅವಿನಾಭಾವ ಸಂಬಂಧದ ಸೂಕ್ಷ್ಮವಾದ ಒಳನೋಟ ಬಹಳ ವಸ್ತುನಿಷ್ಠವಾಗಿ 
ವರ್ಣಿತಗೊಂಡಿದೆ. ಪುತಿನ ಅವರ “ನನ್ನ ನಾಯಿ' ಕವಿತೆಯನ್ನು ವಿವರಿಸುತ್ತಾ ಮನುಷ್ಯರಂತೆ 
ಮೂಕಪ್ರಾಣಿಗಳಿಗೂ ಕರುಣೆ, ಅನುಕಂಪಕ್ಕಿಂತಲೂ ಪ್ರೀತಿ, ಆಪ್ತತೆ, ಇನ್ನೊಂದು ಜೀವದ 
ಸಾನಿಧ್ಯ, ಸ್ಪರ್ಶ ಅತೀ ಅಗತ್ಯ ಎನ್ನುವುದನ್ನು ಸುಂದರವಾಗಿ ಪ್ರತಿಪಾದಿಸಲಾಗಿದೆ. 


ಮುಖ್ಯ ಕಥೆಯೊಳಗೆ ಇನ್ನಷ್ಟು ್ರ ಮೊಳಕೆಯೊಡೆಯುವ ವಿಧಾನವೂ ಬಹಳ ವಿಶಿಷ್ಟವಾಗಿದೆ. 
ಲವಲವಿಕೆಯ ಬರವಣಿಗೆಯ ಶೈಲಿ. ಅಲ್ಲಲ್ಲಿಇಣುಕುವ ನವಿರಾದ ಹಾಸ್ಯ ಕಾದಂಬರಿಯನ್ನು 
ಓದಿಸಿಕೊಂಡು ಹೋಗುವಲ್ಲಿ 'ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಮುಖ್ಯವಾಗಿ ಇಲ್ಲಿ 
ಬರುವ ಇಲಿಕಾಟದ ಪ್ರಸಂಗವನ್ನು ಉಲ್ಲೇಖಿಸಲೇಬೇಕು - ಮನೆಯೊಳಗೆ ಸೇರಿದ್ದ 


ಸಂಕ್ರಮಣ ೪೨೨ ! ಜುಲೈ-ಆಗಸ್ಟ್‌ ೨೦೧೫ ೫೩ 


ರಜನಿಯವರ ಸಾಹಿತಿ ಪತಿಯ ಗ್ರಂಥಾಲಯದಲ್ಲಿದ್ದ ಪುಸ್ತಕಗಳನ್ನೆಲ್ಲಾ ಹರಿದು ಚಿಂದಿ ಚಿಂದಿ 
ಮಾಡಿಹಾಕಿದ್ದವು. ಪಾಪ, ಅವುಗಳಿಗೇನು ಗೊತ್ತು ಆ ಗ್ರಂಥಗಳ ಮೌಲ್ಯ? “ನವೋದಯ, 
ನವ್ಯ, ಪ್ರಗತಿಶೀಲ, ಬಂಡಾಯ, ಜನಪದ ಎನ್ನುವ ಭೇದಭಾವವಿಲ್ಲದೆ; ಬ್ರಾಹ್ಮಣ- 
ಶೂದ್ರ-ದಲಿತ ಲೇಖಕರೆಂಬ ಜಾತಿಗಣನೆ ಮಾಡದೆ; ಸ್ತೀ-ಪುರುಷರೆನ್ನುವುದನ್ನ ಲೆಕ್ಕಿಸದೆ; 
ಕತೆ-ಕಾದಂಬರಿ-ಕವಿತೆ-ಪ್ರಬಂಧ ಎಂಬ ಯಾವ ವ್ಯತ್ಕಾಸವನ್ನೂ ಮಾಡದೆ 
ಸಮಪ್ರೀತಿಯಿಂದ ಎಲ್ಲವನ್ನೂ ಭಕ್ಷಿಸಿದ್ದವು” ಎನ್ನುವ ರಜನಿಯವರ ಮಾತು ಓದುಗರ ' 
ಮುಖದ ಮೇಲೆ ಮಂದಹಾಸವನ್ನು ಮೂಡಿಸಿ ಮೆಚ್ಚುಗೆಯನ್ನು ಗಳಿಸುತ್ತದೆ. ಸಾಮಾನ್ಯ 
ಗೃಹಿಣಿಯಾಗಿದ್ದ ಲೇಖಕಿ ಲಿಯೋನ ಅಮ್ಮನ ಸ್ಥಾನದಲ್ಲಿ ನಿಂತು ಈ ಕಾದಂಬರಿಯ 
ಪಾತ್ರಗಳ ಮೂಲಕ ಯಾಜಮಾನ್ಯ ಸಂಸ್ಕೃತಿಯ ಜಡತನವನ್ನು, ಹೆಣ್ಣಿನ ಮೇಲೆ ಹೇರಲಾದ 
ನಿರ್ಬಂಧನೆಗಳನ್ನು, ಅವುಗಳನ್ನು ಪಾಲಿಸಬೇಕಾದ ಅವಳ ಅನಿವಾರ್ಯತೆ-ಅಸಹಾಯ 
ಕತೆಯನ್ನು ಬಹಳ ನಿರ್ಭಾವುಕತನದಿಂದ ಆದರೆ ಅಷ್ಟೆ ದಿಟ್ಟತನದಿಂದ ಪ್ರಶ್ನಿಸುವ ಪರಿ 
ಮೆಚ್ಚುಗೆಯನ್ನು ಪಡೆಯುತ್ತದೆ. 


ನಾಯಿ ಮತ್ತು ಸ್ತೀಯರ ಬದುಕನ್ನು ಇಲ್ಲಿ ವಿವಿಧ ನೆಲೆಗಳಲ್ಲಿ ವಿಶ್ಲೇಷಿಸಲಾಗಿದೆ. ನಾಯಿಯಂತೆ 
ಹೆಂಡತಿಗೂ ಕೊರಳಪಟ್ಟಿಯ ರೂಪದಲ್ಲಿ ಕರಿಯ ಮಂಗಲಸೂತ್ರವಿದೆ ಎನ್ನುತ್ತಾ, ಹೆಂಡತಿ 
ಎನ್ನುವವಳು ಅವಳ ಯಜಮಾನನಾದ ಗಂಡ ಹೇಳಿದಂತೆ ಕೇಳಿಕೊಂಡಿರಬೆಕಾದ 
“ಅನುನಾಯಿ' ಎಂಬ ಮಾತನ್ನು ನಮೂದಿಸುತ್ತಾರೆ. "ನಾಯಿ' ಮನುಷ್ಯನ ಪಾಲಿಗೆ ಅತ್ಯಂತ 
ವಿಶ್ವಾಸಾರ್ಹವಾದ ಪ್ರಾಣಿ. ಹೀಗಿದ್ದೂ ನಿಕೃಷ್ಟವಾಗಿರುವ ಅದರ ಬದುಕಿನೊಂದಿಗೆ 

ಬದುಕನ್ನು ಸಮೀಕರಿಸುವ ಸಮಾಜದ ವೈಚಾರಿಕತೆಯನ್ನು ಪ್ರಶ್ನಿಸುತ್ತಾ, ನಾಯಿಜನ್ಮ, ' 
ನಾಯಿಪಾಡು, ನಾಯಿ ಮುಟ್ಟಿದ ಮಡಕೆ ಮುಂತಾದ ನಿತ್ಯ ಬಳಕೆಯಲ್ಲಿರುವ ಪದಗಳ 
ಮರುವಿಶ್ಲೇಷಣೆ ನಡೆಸುತ್ತಾರೆ. ಓದುಗರು ಗಮನಿಸಬೇಕಾದ ಬಹುಮುಖ್ಯ ವಿಷಯವೆಂದರೆ, 
ಲಿಯೋ ಒಂದು ಗಂಡು ನಾಯಿ. ನಾಯಿಗಳಲ್ಲಿ ಗರ್ಭಧಾರಣೆಯೊಂದನ್ನು ಬಿಟ್ಟರೆ ಬೇರೆ 
ಯಾವ ಪ್ರಕಾರದ ವ್ಯತ್ಕಾಸವೂ ಇಲ್ಲ ಆದರೆ ಮನುಷ್ಯರಲ್ಲಿ ಹುಟ್ಟಿನಿಂದಲೇ ಹೆಣ್ಣು-ಗಂಡು 
ಎಂಬ ಎರಡು ಭಿನ್ನ ಅಸ್ತಿತ್ವವೇ ಇರುವುದನ್ನು ಮೂಕಪ್ರಾಣಿಯ ಆತ್ಮಕಥೆಯ ಮೂಲಕ 
ಬಗೆಬಗೆಯಲ್ಲಿ ವಿವೇಚಿಸುತ್ತಾ, ಸ್ತೀಜನ್ಮ ಹಾಗೂ ನಾಯಿಗಳ ಬದುಕನ್ನು ತೌಲನಿಕವಾಗಿ 
ಚರ್ಚಿಸಲಾಗಿದೆ. ಒಟ್ಟಿನಲ್ಲಿ ಲಿಯೋ ಎಂಬ ಗಂಡು ನಾಯಿಯ ಪ್ರಜ್ಞೆಯ ಮೂಲಕ 
ಸ್ತೀಸಂವೇದನೆಯನ್ನು ಅನಾವರಣಗೊಳಿಸುವ ಈ ನೂತನ ಪರಿ ಅನನ್ಯವಾದುದು. ಬಹಳ 


ಸೂಚ್ಯವಾಗಿ ಇಲ್ಲಿ ದನಿಯೆತ್ತವ ಸೀಸಂವೇದನೆಯ ಅತ್ಯಂತ ವಸ್ತುನಿಷ್ಠವಾಗಿ ಅಷ್ಟೇ ಸಶಕ್ತವಾಗಿ 
ಮೂಡಿಬಂದಿದೆ. 


ಮಾತೃತ್ವದ ಕುರಿತಾದ ಹೊಸ ಪರಿಕಲ್ಪನೆಗಳನ್ನು ರಜನಿಯವರು ಕಟ್ಟಿಕೊಡುವ ವಿಧಾನವೂ ' 
ಬಹಳ ಗಮನೀಯವಾದುದು. ಹೆಣ್ಣಾಗಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ತಾಯ್ತನದ 
ಆಸೆ ಅದಮ್ಯವಾಗಿರುತ್ತದೆ ಎನ್ನುವುದನ್ನು ವಿವರಿಸಲು ಲಿಯೋನ ಅಜ್ಜಿ ಗೇಸಿಯಲ್ಲಿಮೂಡುವ 


ಜಲ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ತಾಯಿಯಾಗಬೇಕೆನ್ನುವ ಹಂಬಲವನ್ನು ಬಹಳ ಮನೋಜ್ಞವಾಗಿ ಬಣ್ಣಿಸುತ್ತಾರೆ. "ಕಾಣದ 
ದೇವರಿಗಿಂತ ಕಾಣುವ ತಾಯಿಯೇ ದೇವರು]; “ತಾಯಿ ಸತ್ತ - ತಂದೆ ನಂಬಿಕೆ' ಎನುವ 
$ ಘ್‌ 
ಮಾತುಗಳ ಮೂಲಕ ಮಾತೃತ್ವದ ಮಹತ್ವವನ್ನು ದಾಖಲಿಸುತ್ತಾರೆ. ಮನುಷ್ಕರ ಆಹಾರ 
ಪದತಿ » ಜಾತಿ-ಧರ್ಮ ಮುಂತಾದ ಭೇದ-ಭಾವಗಳನ್ನು ಪ್ರಾಣಿಗಳ ಕುರಿತಾದ ತಿರಸ್ಕಾರ 
ಭಾವವನ್ನು ಪ್ರಶ್ನಿಸುತ್ತಾರೆ. ಲಿವಿಂಗ್‌ ಟುಗೇದರ್‌ನ್ನು ಉಲ್ಲೇಖಿಸುತ್ತಾ ಬದಲಾಗುತ್ತಿರುವ 
ಗಂಡು-ಹೆಣ್ಣಿನ ನಡುವಿನ ಸಂಬಂಧಗಳನ್ನು ಇಪ್ಪತ್ತೊಂದನೆಯ ಶತಮಾನದಲ್ಲಿ 
ಮರುಶೋಧಿಸಬೇಕಾದುದರ ಕಡೆಗೆ ನಮ್ಮ ಗಮನ ಹರಿಸುತ್ತಾರೆ. ಹೆಣ್ಣಿಗೆ ಮಾತ್ರ 
ಮತ್ಸರವಿರುವುದು ಎನ್ನುವ ರೂಢಿಮೂಲ ನಂಬಿಕೆಗಳನ್ನು ಅಲ್ಲಗೆಳೆಯುತ್ತ ಹೆಣ್ಣಿಗಿಂತ ಗಂಡಿನ 
ಮತ್ಸರವೇ ಹೆಚ್ಚು ಹಾಗೂ ಪ್ರಾಣಿಗಳಲ್ಲೂ ಮತ್ಸರವಿರುವುದನ್ನು ಸೋದಾಹರಣವಾಗಿ 
ಚಿತ್ರಿಸಿದ್ದಾರೆ. ಮಾತ್ರವಲ್ಲದೆ, ಲಿಯೋನ ಆತ್ಮಕಥೆಯ ಮೂಲಕ "ಆತ್ಮವೃತ್ತಾಂತ'ವು 
ಮನುಷ್ಯರಲ್ಲಿಕ್ರೌರ್ಯ, ಸಣ್ಣತನಗಳನ್ನು ವಿಧವಿಧವಾಗಿ ಶೋಧಿಸುತ್ತದೆ. 


ರಜನಿಯವರು ತಮ್ಮ ಪ್ರಾಮಾಣಿಕ ಬರವಣಿಗೆಯಿಂದ, ಸಹಜ-ಸರಳವಾದ ಭಾಷೆಯಿಂದ, 
ನವಿರಾದ ಹಾಸ್ಕರಸದ ಪ್ರಯೋಗದ ಮೂಲಕ ನಮ್ಮ ಮನಸ್ಸನ್ನು ಸೆರೆಹಿಡಿಯುತ್ತಾರೆ. 
ಪುರುಷಪ್ರಧಾನ ಸಂಸ್ಕೃತಿಯ ಜಡತನವನ್ನು ನಯವಾಗಿ ಕೆದಕುತ್ತ ಹೆಣ್ಣಿನ ಸ್ಥಿತಿಗತಿಗಳ ಕುರಿತು 
ವ್ಯಾಖ್ಯಾನಿಸುತ್ತ ಅಸಂಖ್ಯ ಹೆಣ್ಣುಗಳ ಮೂಕದನಿಗೆ ಅಕ್ಷರ ಸ್ವರೂಪವನ್ನು ನೀಡುವ ಮೂಲಕ 
ಸ್ತ್ರೀವಾದಕ್ಕೆ ಹೊಸ ಭಾಷ್ಯವನ್ನು ಬರೆಯುತ್ತಾರೆ. "ಆತ್ಮವೃತ್ತಾಂತ' ಕಾದಂಬರಿಯ ಮೂಲಕ 
ತಮ್ಮ ಮುದ್ದಿನ ಲಿಯೋನನ್ನು ಕನ್ನಡ ಜನಮಾನಸದಲ್ಲಿ ಚಿರಂಜೀವಿಯನ್ನಾಗಿಸಿದ್ದಾರೆ 
ರಜನಿಯವರು. 


B 
ಈ 
ಇತ್ತೀಚಿಗೆ ಪ್ರಕಟವಾಗಿದೆ : 
ಚಂದ್ರಶೇಖರ ಪಾಟೀಲ (ಚಂಪಾ) ಅವರ 
ಅಸಾರೋಗ್ಯವೇ ಭಾಗ್ಯ 
ಇಪ್ಪತ್ತು ಪ್ರಬಂಧಗಳು 
ಮನೋಹರ ಗ್ರಂಥಮಾಲೆ, ಧಾರವಾಡ - ೧ 

TE ಬೆಲೆ : ರೂ. ೧೩೦/- 


NRT SS ಪಾಣಾಾಣಾ ಗಾ ಘಾ ಘ)ಣೂ;್ತಸಗಣ 


೫೫ 
ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


[ ಎಿತ್ತಷತ ] 


ಧುತ್ತರಗಿ ನಾಟಕಗಳಲ್ಲಿ 
ಬಂಡಾಯ ಮತ್ತು ಮಾರ್ಕ್ಸ್‌ವಾದ 


* ಹನುಮಗೌಡ ಸಿ 


1 
ಸಮಾಜದ ದೈನಂದಿನ ಬದುಕಿನಲ್ಲಿ ನಡೆಯುವ ಜಗಳ, ಹೋರಾಟ, ಬಂಡಾಯ 
ಸಂಘರ್ಷಗಳ ವಾಸ್ತವಿಕ ಸತ್ಯ ದೃಷ್ಟಾಂತಗಳನ್ನು ಪಿ. ಬಿ. ಧುತ್ತರಗಿಯವರು ತಮ್ಮ ನಾಟಕಗಳ 


| 
| 


ಮೂಲಕ ಮನಮುಟ್ಟುವಂತೆ ಬಿಂಬಿಸಿದ್ದಾರೆ. “ಸಂಪತ್ತಿನ ಅಸಮಾನ (ವಿಷಮತೆ) ' 


ಹಂಚಿಕೆಯೇ ಸಂಘರ್ಷಕ್ಕೆ ಪ್ರಮುಖ ಕಾರಣ” ಎಂಬ ಮಾರ್ಕ್ಸ್‌ವಾದವನ್ನೇ ಮೂಲ ವಿಷಯ 
ವಸ್ತುವನ್ನಾಗಿಟ್ಟುಕೊಂಡು ಅವರು ತಮ್ಮ ನಾಟಕಗಳಲ್ಲಿಆ ವಿಚಾರ ಹೆಣೆದಿದ್ದಾರೆ. ಸಂಪತ್ತಿನ 
ಅಸಮಾನ ಹಂಚಿಕೆಯೊಂದಿಗೆ, ಶಕ್ತಿ, ಅಧಿಕಾರ ಅಸಮಾನತೆಗಳು ವರ್ಗ. ಸಂಘರ್ಷಕ್ಕೆ 
ಕಾರಣವಾಗುತ್ತವೆ ಎಂಬ ರಾಲ್ಪಡರ್ಹಾಂಡಾರ್ಥರ ವಿಚಾರ ಸರಣಿಯನ್ನು ಒಪ್ಪಿ 
ಕೊಂಡಿದ್ದಾರೆ. ಜೊತೆಗೆ ವ್ಯಕ್ತಿಯಲ್ಲುಂಟಾಗುವ ದರ್ಪ, ಅಹಂಕಾರ, ದೌರ್ಜನ್ಯ, ಸ್ತೀ 
ವ್ಯಾಮೋಹ, ಮೋಸ, ವಂಚನೆಯ, ಗುಣಗಳು ಸಮಾಜದ ಬದಲಾವಣೆಗೆ ಕಾರಣ 
ವಾಗುತ್ತವೆಂಬುದನ್ನು ವಿಶಿಷ್ಟ ಪಾತ್ರಗಳ ಮುಖೇನ ಅಭಿವ್ಯಕ್ತಗೊಳಿಸಿದ್ದಾರೆ. 


ಮಾರ್ಕ್ಸ್‌ ಸಂಘಟಿತ ಕೈಗಾರಿಕಾ ವರ್ಗ ಸಮಾಜವನ್ನು ಮೂಲವಾಗಿಟ್ಟುಕೊಂಡು ಕಾರ್ಮಿಕರ 
ಶೋಷಣೆಯು ಸಾಮೂಹಿಕ ಸಂಘರ್ಷ ರೂಪ ತಾಳುವುದನ್ನು ಗುರುತಿಸಿದರೆ. 
ಧುತ್ತರಗಿಯವರು ಜಾತಿಯಾಧಾರಿತ ಸಮಾಜದ ಸಂಘಟಿತ ಮತ್ತು ಅಸಂಘಟಿತ (ಕ ಷಿ, 
ಕೂಲಿ, ... ಇತ್ಯಾದಿ) ವಲಯಗಳಲ್ಲಿಯ ಬಂಡಾಯ, ಸಂಘರ್ಷಗಳನ್ನು ಗುರುತಿಸಿ, ವ್ಯಕ್ತಿ 
ಬಂಡಾಯವೇ ಸಾಮೂಹಿಕ ಬಂಡಾಯವಾಗಿ ಮಾರ್ಪಾಟಾಗುವ ಸನ್ನಿವೇಶಗಳನ್ನು ಕೆಲವು 
ಪಾತ್ರಗಳ ಮೂಲಕ ಸೃಷ್ಟಿಸಿರುವುದೊಂದು ವೈಶಿಷ್ಟ್ಯತೆ. 


ಶೋಷಣೆಯ ವಿರುದ್ಧ ಬಂಡಾಯ : ಶ್ರಮಿಕರ ಶೋಷಣೆಯಿಂದಲೇ ಸ್ವಾರ್ಥ ಸಾಧನೆ 
ಮತ್ತು ಸಂಪತ್ತನ್ನು ಹೆಚ್ಚಿಸಿಕೊಳ್ಳ ಬೇಕೆಂಬ ಹಿತಾಸಕ್ತಿಗಳಿಂದಾಗಿಯೇ ದಂಗೆ, ಹೋರಾಟ, 
ಬಂಡಾಯಗಳು ಸಂಭವಿಸುತ್ತವೆ. ಈ ವಿಚಾರದ ಹಿನ್ನೆಲೆಯಲ್ಲಿ ಇವರ "ತಾಯಿ ಕರುಳು' 
ನಾಟಕದಲ್ಲಿ ಅತ್ತೆಯು "ನಂದಾ ದೀಪ' ದಲ್ಲಿ ಮಾಧವ ಹಾಗೂ ಅವರ ತಾಯಿ 
ತಂಗಿಯರೊಡಗೂಡಿ ಹೆಂಡತಿ ರತ್ನಾಳಿಗೆ ಕೊಡುವ ಮಾನಸಿಕ ಹಿಂಸೆ, ರತ್ನಾಳ ಸಹನೆಯ 
ಗುಣ; “ಮದುಮಗಳು' ನಾಟಕದಲ್ಲಿ ಸಾಲದ ಬವಣೆಗಾಗಿ ಶ್ರೀಮಂತ ಶಶಾಂಕನ 
ಅಂಗಡಿಯಲ್ಲಿ ಗುಮಾಸ್ತನಾಗಿ ಉಸಿರುಗಟ್ಟಿದ ವಾತಾವರಣದಲ್ಲಿ ದುಡಿಮೆ ಜೀವನ 
ಸಾಗಿಸುವ ಬಡ ಅನಂತನ ಸ್ಥಿತಿ. ತಂಗಿ ಕಮಲಳಿಗೆ ಅವಳ ಗಂಡನ ಮನೆಯವರು ನೀಡುವ 
ವರದಕ್ಷಿಣೆ ಕಿರುಕುಳ. ಶ್ರೀಮಂತ ಶ್ರೀಪತಿರಾಯರು, ಶಶಾಂಕರು ಬಡವನ ಮೇಲೆ ನಡೆಸುವ 
ದೌರ್ಜನ್ಯ, ಮೋಸದ ಅಪವಾದಗಳು; "ಮಲಮಗಳು' ನಾಟಕದಲ್ಲಿ ರಾಜೀವಪ್ಪನ 
Nd ಎಂದಾ ಶ್ರೀಮಂತ ರಂಗಪ್ಪನಿಂದ ಪಡೆದ ಸಾಲ ಮರುಪಾವತಿಸಲು 


ಅಸಮರ್ಥನಾದಾಗ ಪ್ರತಿಯಾಗಿ ಮಗಳು ಕಲ್ಯಾಣಿಯನ್ನು ಶ್ರೀಮಂತ ಮುದುಕ ರಂಗಪ್ಪನಿಗೆ 
ಕೊಟ್ಟು ಮದುವೆ ಮಾಡಿಕೊಡಬೇಕೆಂಬ ಷರತ್ತಿನಿಂದ ಕಂಗಾಲಾಗಿ ತಳಮಳಗೊಳ್ಳುವ ಬಡವ 
ರಾಜೀವಪ್ಪನ ಬದುಕು ಒಂದೆಡೆಯಾದರೆ, ಶ್ರೀಮಂತಿಕೆಯ ಅಟ್ಟಹಾಸದಿಂದ ಮೋಸ, 
ವಂಚನೆಯ ಸಂಚಿನಾಟದ ಬದುಕಿನ ನೋಟ ಇನ್ನೊಂದು ಮುಖವಾಗಿದೆ. 


“ಬೆಳಕು ತಂದ ಬಾಲೆ' ನಾಟಕದಲ್ಲಿ ನಂಜಪ್ಪ ಹಣದ ವ್ಯಾಮೋಹದಿಂದ ತನ್ನ ಮಗ 
ಸದಾಶಿವನನ್ನು ಪ್ರೀತಿಸಿದ ಸಾವಿತ್ರಿಯಿಂದ ಬೇರ್ಪಡಿಸಿ ಮದುವೆ ಮಾಡಲು ಒಪ್ಪದೇ ಮನೆಗೆ 
ಕರೆದುಕೊಂಡು ಹೋಗುವ ದ ಿಶ್ಯಾವಳಿ, ಹಿಂದೆ ಶಂಭು ಮಾಡಿದ ಸಾಲಕ್ಕಾಗಿ ಹೊಲ 
ಮನೆ ಬರೆದು ಕೊಟ್ಟಿದ್ದ ಪ್ರಯುಕ್ತ ಪೋಲೀಸರಿಂದ ಮನೆ ಬಿಡಿಸಿ ಹೊರಹಾಕಿದಾಗ ಹಳೆಯ 
ದೇಗುಲದಲ್ಲಿ ಹಸಿವೆಯಿಂದ ದಿನಗಳನ್ನು ಕಳೆಯುತ್ತಿರುವ ಕರುಣಾಜನಕ ಸ್ಥಿತಿ ಒಂದು 
ಅಂಶವಾದರೆ, ಹಣದ ವ್ಯಾಮೋಹದಿಂದ ನಂಜಪ್ಪ ಬಡ ಶಂಭುವಿನ ಕುಟುಂಬದ ಮೇಲೆ 
ನಡೆಸುವ ಮೋಸ, ವಂಚನೆ, ದೌರ್ಜನ್ಯ, ಕೀಳು ದೃಷ್ಟಿಕೋನಗಳು ಇನ್ನೊಂದೆಡೆ. 


ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆ, ಮೋಸ, ವಂಚನೆಯ ದಾಹಕ್ಕೆ ಒಳಗಾದ, ಬಡ 
ಕುಟುಂಬಗಳು ಎದುರಿಸುವ ಕಷ್ಟ ಕಾರ್ಪಣ್ಯತೆಗಳು, ಹಸಿವಿನ ದಾಹ, ಮಾನಹಾನಿ, ಸಂಕಷ್ಟ 
ಘಟನೆಗಳ ಸುಳಿಗೆ ಸಿಲುಕಿ ವ್ಯಕ್ತಿ ಪಡುವ ಸಂಕಟ ಅಸಹಾಯಕತೆಯ ಸ್ಥಿತಿಯಿಂದ 
ಕಾರ್ಲ್‌ಮಾರ್ಕ್ಸ್‌ರ ಅನ್ಕಕ್ರಾಂತತೆ (೩1167೩07) ಬದಲಾಗಿ ಸೇಡಿನ ಅಭಿವ್ಯಕ್ತಿಯಾಗಿ 
ವ್ಯಕ್ತಿ ಬಂಡಾಯವಾಗಿ ರೂಪುಗೊಂಡು ಸಂಘ ವರ್ಷಕ್ಕೆ ನಾಂದಿ ಹಾಡುವ ಅಂಶವನ್ನು 
ಧುತ್ತರಗಿಯವರ ನಾಟಕದಲ್ಲಿಗುರುತಿಸಬಹುದು. 


ಸಾಮಾಜಿಕ ಬದಲಾವಣೆಗಾಗಿ ಮಾರ್ಕ್ಸವಾದ : ವ್ಯಕ್ತಿಗಳ ಸಮೂಹಗಳ ಅಥವಾ ವರ್ಗಗಳು 
ಪರಸ್ಪರ ವಿರುದ್ಧವಾಗಿರುವಾಗ ಅವುಗಳ ನಡುವೆ ಸಂಘರ್ಷ ಉಂಟಾಗುವ ಅನಿವಾರ್ಯ. 
ಇಂಥ ವಿಚಾರಗಳ ಜಾಡು, ಅವುಗಳನ್ನು ಎತ್ತಿ ಹಿಡಿದಿರುವಂತಹ ಜನರ ಜೀವನ ಪರಿಸ್ಥಿತಿಗಳ 
ಹಾಗೂ ಐತಿಹಾಸಿಕ ಹಿನ್ನೆಲೆಯಲ್ಲಿಯೇ ಗುರುತಿಸುವ ಪ್ರಯತ್ನ ಮಾಡಬೇಕೆಂಬ ಸಂಧರ್ಭ 
ಮಾರ್ಕ್ಸ್‌ನ ನಿಲುವಿನ ಹಾದಿಯನ್ನೇ ಧುತ್ತರಗಿಯವರು ತಮ್ಮ ನಾಟಕಗಳಲ್ಲಿ ಸೆರೆ 
ಹಿಡಿದಿದ್ದಾರೆ. 


ಶೋಷಿತ ಶ್ರಮಿಕ ವರ್ಗಕ್ಕೆ ಸಂಘರ್ಷದಿಂದ ಜಯ ದೊರೆಯುವುದೆಂಬ ಮಾರ್ಕ್ಸ್‌ವಾದವನ್ನೇ 
ಅವರು ತಮ್ಮ "ಪಂಚಾಯ್ತಿ ರಾಜ್ಯ' ನಾಟಕದಲ್ಲಿ ಪ್ರತಿಪಾದಿಸಿದ್ದಾರೆ. ಈ ನಾಟಕದಲ್ಲಿ 
ಬಡವರಿಗೆ ಸಾಲ ಕೊಟ್ಟು ದ್ವಿಗುಣ ಬಡ್ಡಿಯಿಂದ ಶ್ರೀಮಂತನಾದ ಫಣಿಯಪ್ಪನ ದೌರ್ಜನ್ಯ 
ದಬ್ಬಾಳಿಕೆ, ಶೋಷಣೆಯ ವಿರುದ್ಧ ಅಳಿಯರಾದ ಪ್ರಭುರಾಜ, ಗುರುಶರಣಪ್ಪರ 
ಸಹಕಾರಯುತ ಸಾಮೂಹಿಕ ಸಂಘಟನೆಯಿಂದ ಸಂಘರ್ಷವುಂಟಾಗಿ ಸತ್ಯ, ನ್ಯಾಯ, 
ಪ್ರಾಮಾಣಿಕತೆಗಳಿಗೆ ಜಯ ದೊರೆಯುವುದೆಂಬ ಅಂಶವನ್ನು ನಿರೂಪಿಸಿದ್ದಾರೆ. 

"ಹೊಳೆದಂಡೆ ಹೊಲ' ನಾಟಕದಲ್ಲಿಗ್ರಾಮದ ಚೇರಮನ್‌ನ ತಂಗಿ ಸುಂದರ ತರುಣಿಯನ್ನು 
ಪಡೆಯಲು ಯುವಕನೋರ್ವನು ಅವಳನ್ನು ವಶಪಡಿಸಿಕೊಳ್ಳುವ ಪ್ರಯತ್ನದ ತಂತ್ರಕ್ಕೆ 
ಸಾಲದಲ್ಲಿ ಒತ್ತೆ ಹಾಕಿದ್ದ ಹಿಂದುಳಿದ ಬಡ ಕುಟುಂಬದ ಹುಡುಗನನ್ನು ಬಳಸಿಕೊಳ್ಳುತ್ತಾನೆ. 


೫೭ 
ಸಂಕ್ರಮಣ ೪೨೨ ! ಜುಲೈ-ಆಗಸ್ಟ್‌ ೨೦೧೫ 


ಸ್ವಾರ್ಥಿ ರಾಜಕಾರಣಿಗಳು ಜಮೀನನ್ನು ರಾಜಕಾರಣಿಗಳು ಜಮೀನನ್ನು ಮರಳಿ ಪಡೆಯಲು 
ತಕರಾರು ಮಾಡಲು ಹುಡುಗನನ್ನು ಪ್ರಚೋದಿಸಿದಾಗ ಜಮೀನು ಬಿಟ್ಟು ಕೊಡಲು ಆ ಹೊಲ 
ಉಳುಮೆ ಮಾಡುವ ರೈತ ಒಪ್ಪಲಿಲ್ಲ. ಈ ವಿಷಯ ಚೇರಮನ್‌ನ ಹತ್ತಿರ ಪ್ರಸ್ತಾಪ ಮಾಡಿ 
ಅವರ ಬೆಂಬಲ ಪಡೆದನು. "ವೈರಿಯ ವೈರಿ ನನ್ನ ಗೆಳೆಯ (Enemy's enemy is my 
friend) ಎಂಬ ಆಸ್ಕರ ಲೀವೀಸರವರ ಮಾತಿನಂತೆ ಚೇರ್‌ಮನ್‌ನ ಗುಂಪಿಗೆ 
ವಿರೋಧವಾಗಿ ಯುವಕನ ಬೆಂಬಲ ಹುಡುಗನಿಗೆ ದೊರೆಯುವುದು. ಪರಸ್ಪರ ಪೈಪೋಟಿ 
ನಡೆದು ಚೇರಮನ್‌ನ ಮಾತಿನಂತೆ ರೈತ ಹಿಂದೆ ಸರಿದರೆ ಊರ ಯುವಕನ ಮಾತು ನಂಬಿದ 
ಆ ಹುಡುಗ ತನ್ನ ಹಟ ಸಾಧಿಸಿಕೊಳ್ಳಲು ಮುಂದಾದನು. ಯುವಕನೇ ಹುಡುಗನ ಪರವಾಗಿ 
ನ್ಯಾಯ ಮಾಡಲು ಮುಂದೆ ಬಂದು ಸಾಲ ಕೊಟ್ಟವನನ್ನು ಹೊಲದೊಳಕ್ಕೆ ಬರದಂತೆ ತಡೆದಾಗ 
ಆ ಯುವಕನನ್ನು ಸದೆಬಡಿಯಲು ಇದೇ ಸೂಕ್ತ ಸಮಯವೆಂದು ತಿಳಿದ ಚೇರ್‌ಮನ್‌ ರೈತನ 
ಪರವಾಗಿ ಸಿದ್ಧನಾದನು. ವಾದಿ-ಪ್ರತಿವಾದಿಗಳು ಹೊಲದಲ್ಲಿ ಹೊಡೆದಾಡಿ ರಕ್ತಸಿಕ್ತವಾಗಿ 
ಶೋಷಿತ ಕಾರ್ಮಿಕರಿಗೆ ಜಯವಾಗುವುದೆಂಬ ಮಾರ್ಕ್ಸ್‌ನ ವಿಚಾರಕ್ಕೆ ವ್ಯತಿರಿಕ್ತವಾಗಿ 
ಧುತ್ತರಗಿಯವರ ನಾಟಕದಲ್ಲಿ ಯುವಕನ ಆಸೆ ನಿರಾಸೆಯಾಗುವುದು. 


ಕಾರ್ಲ್‌ಮಾರ್ಕ್ಸ್‌ರ ಬಂಡವಾಳಶಾಹಿ.. ಕಾರ್ಮಿಕರ ನಡುವಿನ ಸಂಘರ್ಷದಂತೆ, 
ಧುತ್ತರಗಿಯವರ "ಸಂಪತ್ತಿಗೆ ಸವಾಲು” ನಾಟಕ ಬಡವ ಶ್ರೀಮಂತರ ನಡುವಿನ 
ಸಂಘರ್ಷವನ್ನೊಳಗೊಂಡಿದೆ. ಸಾಹುಕಾರ ಮರಿಯಪ್ಪನಲ್ಲಿ ಬಡವ ಸಿದ್ದಪ್ಪನ ತಂದೆ ಮಾಡಿದ 
ಸಾಲ ಹಾಗೂ ದರ್ಪಕ್ಕೆ ಚಕಾರವೆತ್ತದೆ ಜೀತದಾಳಾಗಿ ದುಡಿಯುತ್ತಿದ್ದನು. ಸಿ ದ್ವಷ್ತನ ಹೆಂಡತಿ 
ಪಾರ್ವತಿಯ ರೂಪ ಪಕ್ಕೆ ಮರುಳಾದ ಮರಿಯಪ್ಪ ಅವಳ ಮೇಲೆ ಅತ್ತಾ ಚಾರ ಮಾಡಲು 
ಪ್ರಯತ್ನಿಸಿ ಭದ್ರನ ಪ್ರತಿಭಟನೆಯಿಂದ ವಿಫಲಗೊಳ್ಳುವುದು. ಮರಿಯಪ್ಪನ ಮಗಳು ಲಕ್ಷ್ಮಿ 
ಭದ್ರನ ಪೌರುಷವನ್ನು ಕೆಣಕಿ ಮುಂದೆಲೆಯ ಕೂದಲನ್ನು ಭದ್ರನಿಂದ ಕತ್ತರಿಸಿಕೊಂಡ 
ಘಟನೆಯ ಅವಮಾನಗಳಿಂದ ಕೆದರಿ ಕೆಂಡವಾಗಿದ್ದ ತಂದೆ ಮಗಳಿಬ್ಬರೂ ಭದ್ರನ ಮೇಲೆ 
ಸೇಡು ತೀರಿಸಿಕೊಳ್ಳಲು ಹಾತೊರೆಯುತ್ತಿದ್ದರೆ, ಇತ್ತ 'ಅಣ್ಣನ ಮೇಲೆ ಶ್ರೀಮಂತ ಮರಿಯಪ್ಪ 
ನಡೆಸುವ ದೌಜ ೯ನ್ಯ ದಬ್ಬಾಳಿಕೆ, ಅಡವಿಟ್ಟು ಹೊಲ ಬಿಟ್ಟುಕೊಡಲು ಒಪ್ಪದೇ ಈವ 
ಅತ್ತಿಗೆಯ ಮೇಲೆ ಬಲಾತ್ಕಾರ ನಡೆಸಲು ಯತಿ ಸಿದ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಹಸಿದ 
ಹೆಬ್ಬಲಿಯಾದ ಭದ್ರ ತಾಳಿದ ವೀರಭದ್ರನ ಅವತಾರ, ಪರಸ್ಪರ ಒಬ್ಬರನ್ನೊಬ್ಬರು ಕೊಲೆ 
ಮಾಡುವ ಸಂಚು ನಡೆಸುತ್ತಾರೆ. ಭದ್ರನ ದಿಟ್ಟತನ ಕಂಡು ಲಕ್ಷ್ಮಿಯ ಸರೀರ ಮನಸ್ಸು 
ಕರಗಿ ಭದ್ರನೊಂದಿಗೆ ಅನುರಕ್ತಳಾಗಲು ಬಯಸುತ್ತಾಳೆ. ಆದರೆ. ಮರಿಯಪ್ಪನು ತನ್ನ ಸೇಡನ್ನು 


ತೀರಿಸಿಕೊಳ್ಳಲು ಸಿದ್ಧಪ್ಪನ ಕೈಯಿಂದ ಭದ್ರನ ಕೊಲೆಗೈಯ ಲು ಗುಂಡು ಹಾರಿಸಿದಾಗ ಲಕ್ಷ್ಮಿ 
ಗುಂಡಿಗಾಹುತಿಯಾಗುತ್ತಾಳೆ. 


ಲಾ ನಾಟಕದಲ್ಲಿ ಭದ್ರನಿಂದ ಆರಂಭವಾದ ವೆ ಶಯಕ್ತಿಕ ಬಂಡಾಯ ಸಾಮೂಹಿಕ ಸ್ವರೂಪ 
ತಾಳಿ ಧನಿಕರ ದರ್ಪಕ್ಕೆ ಸಿಂಹ ಶಕ್ತಿಯಾಗಿ ನಿಲುತದೆ. ಬಡವರ, ಶೋಷಿತ ವರ್ಗದ 


೫೮ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಪ್ರತಿನಿಧಿಯಾಗಿ ನಿಂತು ಹೋರಾಟದಲ್ಲಿ ಸಾಮೂಹಿಕ ಶಕ್ತಿ ಅಡಗಿರುವುದನ್ನು 
ಗುರುತಿಸಬಹುದಾದರೂ ಸಂಘರ್ಷದಲ್ಲಿನ ಏರಿಳಿತಗಳು ವಾಸ ಸ್ತವಿಕತೆಗೆ ಹಿಡಿದ ಕನ್ನಡಿ. 
ಇಂಥ ಸಂಘರ್ಷದಿಂದ ಸಮಾಜವಾದಿ ಸಮಾಜ ನಿರ್ಮಾಣವಾಗುವುದೆಂಬ ಮಾರ್ಕ್ಸ್‌ 
ಕಂಡ ಕನಸಿಗೆ ಬದಲಾಗಿ ಅಹಂಕಾರ, ಅನ್ಕಾಯ » ದೌರ್ಜನ್ಯ, ದಬ್ಬಾಳಿಕೆಗಳಿಗೆ ತಾವು ಅಥ 
ತಮ್ಮ ಸಂಬಂಧಿಗಳು ಬಲಿಯಾಗುವ ವಾಸ್ತವ ಸಾಮಾಜಿಕ ಸ ಸಂಗತಿಯನ್ನು cn ಹೂ 
ಧುತ್ತರಗಿಯವರ ನೈ ಜಷ ಪ್ರಜ್ಞೆಗೆ ಸಾಕ್ಷಿಯಾಗಿದೆ. 


“ಸಿಂಧೂರ ಲಕ್ಷ್ಮಣ” ನಾಟಕದಲ್ಲಿ ಅನ್ಯಾಯ ಅತ್ಯಾಚಾರ ದರ್ಪ ದೌರ್ಜನ್ಯದ ವಿರುದ್ಧ 
ಸೇಡು ತೀರಿಸಿಕೊಳ್ಳುವ ಛಲದಂಕಮಲ್ಲ ಲಕ್ಷ್ಮಣ ತನ್ನ ತಂಗಿಯ ಶೀಲಹಾಳು ಮಾಡಿದ. 

ಗೌಡನ ಕೊಲೆಗೈದು, ಆಂಗ್ಲ ಅಧಿಕಾರಿಗಳಿಗೆ ಹಾಗೂ ಪೋಲೀಸರಿಗೆ ಸಿಂಹಸ್ತಪ್ಪ 

ಅರಣ್ಯ ಸೇರಿ ತನ್ನ ಛಲ ತೀರಿಸಿಕೊಳ್ಳುವನು. ಕೆಳವರ್ಗದಿಂದ ಸಿಡಿದೆದ್ದ ನಸ ಣ 

ಮೇಲ್ಪರ್ಗದವರಿಗೆ ಮತ್ತು ಆಡಳಿತಗಾರರಿಗೆ ಸಿಂಹಸ್ವಪ್ನವಾಗುವ ಸನ್ನಿವೇಶವು ವ್ಯಕ್ತಿಗತ 

ಬಂಡಾಯವೆನಿಸಿದರೂ ಮುಂದೆ ಇದುವೇ ಇಡೀ ನಾಡಿನ ಸಾಮೂಹಿಕ ಸಂಘರ್ಷದ 

ಹೋರಾಟಕ್ಕೆ ನಾಂದಿಯಾಗುವುದು. 


“ರಾಮದುರ್ಗ ದುರಂತ” ನಾಟಕದಲ್ಲಿ ಬ್ರಿಟಿಷ ಸರ್ಕಾರ ವಿಧಿಸಿದ ಭೂಕಂದಾಯ ನೀತಿಯ 
ವಿರುದ್ಧ ಹಾಗೂ ಅದನ್ನು ಜಾರಿಗೆ ತರಲು ಯತ್ನಿಸಿ, ಕಠೋರ ಹಾಗೂ ಸರ್ವಾಧಿಕಾರಿ 
ವರ್ತನೆಯಿಂದ ರೈತ ಸಮುದಾಯದ ಮೇಲೆ ದೌರ್ಜನ್ಯವೆಸಗುವ ರಾಜರಾಮಯನ ವಿರುದ್ದ 
ರೈತರು ಜನಸ ೦ಘಟನೆಯ ಮೂಲಕ ಬಂಡಾಯವೆದ್ದು ಸರ್ಕಾರದ ಆಸ್ತಿ-ಪಾಸ್ತಿಗಳನ್ನು 
ನಾಶಪಡಿಸಿ, ಪೋಲೀಸ್‌ ಠಾಣೆಗೆ ಬೆಂಕಿ ಹಚ್ಚಿ ಅವರ ಬಂದೂಕುಗಳನ್ನು ಕಸಿದುಕೊಂಡು 
ಮನಬಂದಂತೆ ಅವರ ಮೇಲೆ ಗುಂಡು ಹಾರಿಸಿ ಪೇದೆಗಳನ್ನು ನೆಲಕ್ಕುರುಳಿಸುತ್ತಾರೆ. 

ಪರಿಣಾಮವಾಗಿ ರಾಜನು ಅಧಿಕಾರ ತ್ಯಜಿಸುತ್ತಾನೆ. ಅರಮನೆಯಲ್ಲಿ ನಡೆದ ಘರ್ಷಣೆಯು 
ಮಹಾ ದುರಂತವಾಗಿ ಮಾರ್ಪಾಡಾಗುವ ಘಟನೆಯು ಮಾರ್ಕ್ಸ್‌ನ ರಕ್ತ ರಹಿತ ಕ್ರಾಂತಿಗೆ 
ವಿರುದ್ಧವಾಗಿ ಬರಗಾಲದ ಬವಣೆಯಿಂದ ಬಳಲುತ್ತಿದ್ದ ರೈತರ ಬಂಡಾಯ ಬ್ರಿಟಿಷ್‌ ಸರಕಾರ 
ಹಾಗೂ ರಾಜರಾಮಯನ ಆಡಳಿತಗಳ ಅಂತ್ಯಕ್ಕೆ ಕಾರಣವಾಗಿ, ಮಾರ್ಕ್ಸ್‌ ಕಂಡ 
ಬಂಡವಾಳಶಾಹಿ ಸಮಾಧಿಯ ಮೇಲೆ ಸಮಾಜವಾದಿ (5004811813) ಸಾಮ್ರಾಜ್ಯ 
ಸ್ಥಾಪನೆಯಾಗುವ ಬದಲು ಸಾಮಾಜಿಕ ರಚನಾ ಸ್ವರೂಪದ ಆಧಾರದ ಮೇಲೆ ಪ್ರಜಾರಾಜ್ಯ 
ಸ್ಥಾಪನೆಯಾಗುವ ಅಂಶವನ್ನು ಧುತ್ತರಗಿಯವರು ನಿರೂಪಿಸಿದ್ದಾರೆ. 


“ವ ೈವಸ್ಥೆಯೊಳಗಿನ ವಿರೋದಾಭಾಸಗಳು ಹಾಗೂ ಸಂಘರ್ಷಗಳಿಂದಾಗಿ ಸಮಾಜಗಳು 
ಬದಲಾವಣೆ ಹೊಂದಬೇಕಾದದ್ದು ಅನಿವಾರ್ಯ ಹಾಗೂ ಅಪರಿಹಾರ್ಯ'' ಎಂಬ 
ಮಾರ್ಕ್ಸ್‌ನ ವಿಚಾರ ಹಾಗೂ " ‘Conflict i is essence of drama” ಎಂಬ ಇಂಗ್ಲಿಷ್‌ 
ನಾಟಕಕಾರ ಬರ್ನಾರ್ಡ್‌ಷಾರ ಮಾತುಗಳನ್ನು ಧುತ್ತರಗಿಯವರು ಕೆಲವು ನಾಟಕಗಳಲ್ಲಿ 
ಮೂಲ ವಸ್ತು ವಿಷಯವಾಗಿಟ್ಟುಕೊಂಡು ಸನ್ನಿವೇಶಗಳನ್ನು ಸೃಷ್ಟಿಸಿ ಸಾಮಾಜಿಕ 
ಬದಲಾವಣೆಗೆ ಸಂಘರ್ಷ ಅನಿವಾರ್ಯ, ಅಗತ್ಯವೆಂಬುದನ್ನು ಎತ್ತಿ ತೋರಿಸಿದ್ದಾರೆ. 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೫೯ 


ವಿಮರ್ಶೆ : ಧುತ್ತಗಿಯವರು ಸಮಕಾಲೀನ ಗ್ರಾಮೀಣ ಪರಿಸರದ ಕೌಟುಂಬಿಕ ಸಮಸ್ಯೆಗಳಿಗೆ 
ತೀವವಾಗಿ ಸ್ಪಂದಿಸಿ, ಅವುಗಳ ವಿರುದದ ಪ್ರತಿಭಟನೆ, ಬಂಡಾಯ, ಸಂಘರ್ಷಗಳ ಮೂಲಕ 
ಸಾಮಾಜಕ ಬದಲಾವಣೆಯ ಕ್ರಮಗಳನ್ನು ತಮ್ಮ ನಾಟಕಗಳ ಮೂಲಕ 
ಅಭಿವ್ಯಕ್ತಿಗೊಳಿಸಿರುವುದು ಅವರು ಬೆಳೆದು ಬಂದ ಸಾಮಾಜಿಕ ಪರಿಸರದ ಬಗೆಗಿನ ಕಾಳಜಿ, 
ವ್ಯಾಮೋಹದ ನಂಟನ್ನು ಸೂಚಿಸುವುದಾದರೂ ಸಮಾಜದ ಇನ್ನೊಂದು ಮಗ್ಗುಲಾದ ನಗರ 
ಜೀವನ, ಅದರ ಸಾಧಕ ಬಾಧಕಗಳೇನು? ಎದುರಿಸುವ ಸಮಸ್ಯೆಗಳೇನು? ಪರಿಹಾರ 
ಕ್ರಮಗಳೇನು? ಎಂಬುದರ ಬಗ್ಗೆ ಯಾವುದೇ ನಿರೂಪಣೆ ನೀಡದಿರುವುದು ಸಮಗ್ರ 
ಸಮಾಜದ ಚಿತ್ರಣ ಅರಿಯುವಲ್ಲಿನ ಕೊರತೆಯನ್ನು ಎತ್ತಿ ತೋರಿಸುವುದು. 


ಭಾರತೀಯ ಸಮಾಜದಲ್ಲಿರುವ ಕುರುಡು ಅಕಿಧಾನುಕರುಣೆಯ ಪದ್ಧತಿಗಳನ್ನು ವೈಜ್ಞಾನಿಕ 
ಆಧಾರಗಳಿಂದ ಸರಿಸಾಟಿಯಾಗಿ ತಳ್ಳಿ ಹಾಕಿ ವೈಚಾರಿಕ, ವಿವೇಚನಾಶೀಲತೆ ಬೆಳೆಸಿಕೊಳ್ಳ 
ಬೇಕೆಂಬುದನ್ನು ತೋರಿಸಿಕೊಟ್ಟಿದ್ದರಾದರೂ ಕೆಲವು ಕಡೆಗೆ ಧಾರ್ಮಿಕ ಅಗೋಚರದ ಶಕ್ತಿಗೆ 
ಮಾರು ಹೋಗಿರುವುದು ಕಂಡು ಬರುವುದು. ಆರ್ಥಿಕ ಶಕ್ತಿ ಅಧಿಕಾರ ಅಸಮಾನತೆಗಳೇ 
ಬಂಡಾಯ ಹಾಗೂ ಸಂಘರ್ಷಕ್ಕೆ ಕಾರಣವಾಗಿರದೇ ಸ್ತೀಯರ ಮೇಲೆ ನಡೆಯುವ ದೌರ್ಜನ್ಯ 
ಅತ್ಯಾಚಾರಗಳು ಸಹ ಕಾರಣವಾಗುತ್ತದೆ ಎಂಬ ಪ್ರಸಕ್ತ ಸಮಾಜದ ದೃಷ್ಟಾಂತಗಳನ್ನು 
ನೀಡಿದ್ದರೂ ಇತರೆ ಸಾಂಸ್ಕೃತಿಕ ಅಂಶಗಳನ್ನು ಕಡೆಗಣಿಸಿರುವುದು ಧುತ್ತರಗಿಯವರ ಅಭಾವದ 
ದೃಷ್ಟಿಕೋನವೆನ್ನಬಹುದು. 


ಶೋಷಣೆಯ ಅತಿರೇಕದಿಂದ ಬಂಡವಾಳಶಾಹಿಗಳ ದಬ್ಬಾಳಿಕೆಯ ವಿರುದ್ದ ಸಂಘರ್ಷಾತ್ಮಕ 
ರೂಪ ತಾಳಿ ಅವರ ಅವನತಿಗೆ ಕಾರಣವಾಗಿ ಸಾಮ್ಯವಾದಿ ಸಮಾಜ ಸ್ಥಾಪನೆಯಾಗುವು 
ದೆಂದು ಮಾರ್ಕ್ಸ್‌ ಆಶಯ ಹೊಂದಿದ್ದರೆ, ಧುತ್ತರಗಿಯವರು ಶ್ರೀಮಂತರ ಅಟ್ಟಹಾಸ 


ದಬ್ಬಾಳಿಕೆ, ದೌರ್ಜನ್ಯ ಶೋಷಣೆ, ಮೋಸ, ವಂಚನೆ, ಸ್ತೀ ಅತ್ಕಾಚಾರಗಳ ವಿರುದ್ಧ 


ಸಾಮಾಜಿಕ ಪ್ರಜ್ಞೆಯುಳ್ಳ ಬಡವರ್ಗದ ವ್ಯಕ್ತಿಗತ ಪ್ರತಿಭಟನೆ ಬಂಡಾಯವಾಗಿ ಏರ್ಪಟ್ಟು 
ಸಂಘರ್ಷಕ್ಕೆ ನಾಂದಿಯಾಗಿ ಮಧ್ಯಸ್ಥಗಾರರ (ಎಲ್ಲಾ ನಾಟಕಗಳಲ್ಲಿ ಪೋಷಕ ಪಾತ್ರ ಸೃಷ್ಟಿ) 
ಭಾಗವಹಿಸುವಿಕೆಯಿಂದ ಸತ್ಯಕ್ಕೆ ನ್ಯಾಯ ದೊರೆಯುವುದಾದರೂ ಮಾನವ ಕ್ರೂರಿಯಲ್ಲ. 
ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತಪಟ್ಟು ಅನುಭವದಿಂದ ಪಾಠ ಕಲಿತು ಬದಲಾವಣೆಗೊಳ್ಳ 
ಬಲ್ಲನು ಎಂಬುವಂತೆ ಸನ್ನಿವೇಶ ಹಾಗೂ ಪಾತ್ರಗಳನ್ನು ಸೃಷ್ಟಿಸಿದ್ದಾರೆ. ಕೌಟುಂಬಿಕ ಸಮಸ್ಯೆಯ 
ವಿವಿಧ ಮಜಲುಗಳನ್ನು ಕುರಿತು ಚರ್ಚಿಸಿದ್ದಾರಾದರೂ ಈ ವ್ಯಕ್ತಿಗತ ಬಂಡಾಯವು 
ಸಾಮೂಹಿಕ ಬಂಡಾಯವಾಗಿ ಮಾರ್ಪಡುವುದೆಂಬ ಆಶಯ ಹೊಂದಿರುವವರೇ ವಿನಃ 


NN ಟು 


ಅವರ "ಹೊಳೆ ದಂಡೆ ಹೊಲ', “ಸಂಪತ್ತಿಗೆ ಸವಾಲು', ರಾಮದುರ್ಗದ ದುರಂತ', ಸಿಂಧೂರ ' 


ಲಕ್ಷ್ಮಣ', ನಾಟಕಗಳಲ್ಲಿ ಮಾತ್ರ ಈ ಅಂಶವನ್ನು ಕಾಣುತ್ತೇವೆ. ಬಂಡಾಯ ಹಾಗೂ 
ಸಂಘರ್ಷದ ಪರಿಣಾಮವಾಗಿ ಸಮತಾ ಸಮಾಜ ಅಸ್ತಿತ್ವಕ್ಕೆ ಬರುವುದಾದರೆ, 
ಧುತ್ತರಗಿಯವರ ನಾಟಕಗಳ ಕೊನೆಯಲ್ಲಿ ಮಾಡಿದ ತಪ್ಪನ್ನು ತಿದ್ದಿಕೊಂಡು ಸಹಕಾರ ದಿಂದ 
ಬಾಳುವ ಸುಖಾಂತದ ಸ್ವತಂತ್ರ ಪ್ರಜಾವ್ಯವಸ್ಥೆಯನ್ನು ಕಾಣುತ್ತೇವೆ. ಆದ್ದರಿಂದ ಇವರ ಪಂಥ 
ಗುರುತಿಸುವುದು ಸುಲಭವಲ್ಲ. 


೬೦ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಧುತ್ತರಗಿಯವರು ಯಾವ ಪಂಥಕ್ಕೂ ಕಟ್ಟು ಬೀಳದೇ ಗ್ರಾಮೀಣ ಸಾಮಾಜಿಕ ಜೀವನ 
ಪರಿಸರದ ಅನುಭವಗಳಿಗೆ, ಅದರ ವಿವಿಧ ಮಜಲುಗಳಿಗೆ ಸಾಹಿತ್ಯಿಕ ಸೊಬಗನ್ನು ತಮ್ಮ ನಾಟಕ 
ಗಳಲ್ಲಿತುಂಬುವುದರೊಂದಿಗೆ, ಕುಟುಂಬದ ಸೌಖ್ಯವೇ ಸಮಾಜದ ಸೌಖ್ಯ, ಇದಕ್ಕೆ ಸಹಕಾರವೇ 
ಮೂಲ ಮಂತ್ರವೆಂದು ಎಲ್ಲಾ ನಾಟಕಗಳಲ್ಲಿ ಪ್ರತಿಪಾದಿಸಿರುವುದು ಗಮನಾರ್ಹವಾದುದು. 
ಆಕರಗಳು : 


೧) Karl Marks ಹಿ ೫76168 - Manifesto of the Communist Party 
of 1848. 


2) Ralf Deherendosrsf - Class and Class Conflicit in Industrial 
Society 


೩) Oscar Lewos - North Indian College. 
೪) Francies Abrahm and Morgan J. H. Sociological thought. 


೫) ಪಿ. ಬಿ. ಧುತ್ತರಗಿಯವರ ಸಾಮಾಜಿಕ ಹಾಗೂ ಐತಿಹಾಸಿಕ ನಾಟಕಗಳು 
ಟ್ರ 


ಕಲಬುರ್ಗಿ ವಿಶೇಷಾಂಕ : ಮುಂದಿನ ಸಂಚಿಕೆ 

ಪ್ರಿಯ ಸಂಗಾತಿಗಳೇ, 

>= ಜುಲೈ-ಆಗಸ್ಟ್‌ ೨೦೧೫ರ ಈ ಸಂಚಿಕೆ ಕಡೇಗಳಿಗೆಯಲ್ಲಿ ಅಚ್ಚಿಗೆ ಹೋಗುವ 
ಮುನ್ನ ನಮ್ಮ ಕಲಬುರ್ಗಿ ಕಡೇ ಉಸಿರು ಹಾಕಲೂ ಪುರಸತ್ತಿಲ್ಲದೆ ಯಾರೂ 
ಊಹಿಸಲಾರದ ರೀತಿಯಲ್ಲಿನಮ್ಮಿಂದ ದೂರ ಹೋಗಿದ್ದಾನೆ. ಅವನಿಗೆ ನಮ್ಮ 
ನಿಟ್ಟುಸಿರುಗಳ, ಕಂಬನಿಗಳ ನಮನ ಸಲ್ಲಿಸೋಣ. 

> ಮುಂದಿನ ದಿನಗಳಲ್ಲಿಕಲಬುರ್ಗಿ ಬದುಕು-ಬರಹ ಕುರಿತಂತೆ ಅನೇಕ ವಿದ್ವತ್ಪೂರ್ಣ 
ಲೇಖನಗಳು ಬಂದೇ ಬರುತ್ತವೆ. ನಾವೇನು ಮಾಡೋಣ? ನನ್ನಂಥ 
ವಾರಿಗೆಯವರ ಜೀವದ ಗೆಳೆಯ, ನೂರಾರು ಸಾಹಿತಿಗಳ ಒಡನಾಡಿ, ಸಾವಿರಾರು 
ವಿದ್ಯಾರ್ಥಿಗಳ ಮಾಸ್ತರು ಮತ್ತು ಗುರು - ಈ ಕಲಬುರ್ಗಿ ಎಂಬ ಜೀವ. 

> ನಮ್ಮ ನಮ್ಮ ನೆನಪಿನ ಗಣಿಯೊಳಗಿಂದ ವೈಯಕ್ತಿಕ ನೆಲೆಯ ಪ್ರಸಂಗಗಳನ್ನು 
ಹೆಕ್ಕಿ ಪೋಣಿಸಿ ಅದನ್ನೇ ಸಪ್ಟೆಂಬರ್‌-ಅಕ್ಟೋಬರ್‌ ಸಂಚಿಕೆಯಲ್ಲಿ ದಾಖಲಿಸಿ 
ಕಲಬುರ್ಗಿ ವಿಶೇಷಾಂಕ ನನ್ನಾಗಿ ಮಾಡುವ ವಿಚಾರ ನನ್ನದು. ಎಂದಿನಂತೆ 
ನಿಮ್ಮ ಸಹಯೋಗವಿರಲಿ. 

> ಸಪ್ಟೆಂಬರ್‌ ಕೊನೆಯೊಳಗಾಗಿ ನಿಮ್ಮ ಬರಹ ನನ್ನ ಕೈಸೇರಲಿ. ಮೊಬೈಲಿನಲ್ಲಿ 
ನಾನು ಯಾವಾಗಲೂ ನಿಮಗೆ ಲಭ್ಯ. 

-ಚಂಪಾ 


ಶಿ ೧ 
ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೬ 


[ ಪುಸ್ತಕ ವಿಮರ್ಶೆ] 


ತ್ಯಕ್ತ: ಉದಯಕುಮಾರ ಹಬ್ಬು 


(ಅನಂತ ಪ್ರತಿಭಾ ಪ್ರಕಾಶನ, ಕಿನ್ನಿಗೋಳಿ:೨೦೧೪) 


ಭಾರತದಲ್ಲಿರಾಮಾಯಣ, ಮಹಾಭಾರತವನ್ನು ಬರೆದವರಿಗೆ ಲಿಕ್ಕವಿಲ್ಲ. ಇದು ಭಾರತದ 
ಎಲ್ಲ ಭಾಷೆಗಳಲ್ಲಿ ಎಲ್ಲಶತಮಾನಗಳಲ್ಲಿ, ಬರಹದಲ್ಲಿ, ಗದ್ಯ, ಪದ್ಯ ಅಂತೆಯೇ ಮೌಖಿಕ 
ನೆಲೆಗಳಲ್ಲಿ ಸಹ ಇದೆ. ಆದರೂ ಈ ಕಥನದ ಸಾಧ್ಯತೆ ಹೊಸ ಹೊಸ ಕಾಲಗಳಿಗೆ ಹೊಸ 
ಹೊಸ ಬರಹಗಾರರಿಗೆ ವಿಸ್ತರಿಸಿಕೊಳ್ಳುತ್ತಲೇ ಇದೆ. ಇದು ಯಾವುದೇ ಜನ ಮತ್ತು ಸಂಸ್ಕೃತಿ 


A ವಾಂ. ಸ! 


ಮೂಲದ ಕಥನಗಳ ಅನನ್ಯತೆ. ಈ ನೆಲೆ ಯಲ್ಲಿ ಹೀಗೂ ಒಂದು ಕಥನವಾಗಿ ಉದಯಕುಮಾರ 5 


ಹಬ್ಬು ಅವರ "ತ್ಯಕ್ಷ' ಕಾದಂಬರಿಯಿದೆ. 


“ತ್ಯಕ್ಷ''- ಮಹಾಭಾರತವನ್ನು ಮೂಲವಾಗಿರಿಸಿಕೊಂಡ ಕಥನವಾಗಿ, ಬಾಹ್ಯ ನೆಲೆಯಲ್ಲಿ 
ಕಾದಂಬರಿಯಾಗಿ ಕಂಡರೆ, ಆಂತರಿಕ ನೆಲೆಯಲ್ಲಿ ಆತ್ಮ ಒಕಥನವಾಗಿ ಕಾಣುತ್ತದೆ. ಇದನ್ನು 
ನೇರವಾಗಿ ಈ ಕ ತಿಯ ನಾಯಕನೇ ಬರೆದಿರುವುದರಿಂದ ಇದು ಕಾದಂಬರಿಯೇ ಸರಿ. 


ಕೃತಿಯ ಕೇಂದ್ರ ಪಾತ್ರ ದ್ರೋಣ. ಆತ್ಮ ಕಥೆಯನ್ನು ನಿರೂಪಿಸುವ ಕ್ರಮದಲ್ಲಿ ಇಲ್ಲಿಯ 
ಮಹಾಭಾರತದ ಕಥೆಯನ್ನು ನಿರೂ ಪಿಸುತ್ತ ಹೋಗುತ್ತಾನೆ. ಇಲ್ಲಿ ತಾನೊಂದು ಪಾತ್ರವೂ 
ಸದಾ ಅಂತೆಯೇ ಒಟ್ಟೂ ಕಥೆಯ ನಿರೂಪಕನೂ ಆಗಿದ್ದಾನೆ. ಇದನ್ನು ಕೇಳುವ 
ಹೃದಯನು ಓದುಗನಾಗಿದ್ದಾನೆ. ಇನ್ನೂ ಸೂಕ್ಷ್ಮವಾಗಿ ಗಮನಿಸಿ ಹೇಳುವುದಾದರೆ, ಇಲ್ಲಿಯ 
ನಿರೂಪಕ " ಎಲೈ ಸಹ್ನ ; ದೆಯನೇ' ಎಂದು ವೈಶಂಪಾಯನ ಮುನಿ ಕೇಳುವ ಜನಮೇಜಯನೇ 
ಕಥನ ದ್ರೋಣನಿಂದ. ಆರಂಭಗೊಳ್ಳುತ್ತದೆ. “ನಾನು ದ್ರೋಣ','ನಾನು ಇಂತಹ ವಂಶದಲ್ಲಿ 
ಹುಟ್ಟಿದವನು ಇತ್ಯಾದಿ ಕ್ರಮೇಣ ಈ ಮೂಲಕ ಇಡೀ ಮಹಾಭಾರತವೇ ತೆರೆದುಕೊಳ್ಳುತ್ತದೆ. 
ಅಂತಿಮವಾಗಿ ಇದು ಕೊನೆಗೊಳ್ಳುವುದು ತಾನು ಕುರುಕೆ ಕ್ಷೇತ್ರದಲ್ಲಿ ಸಾವನ್ನಪ್ಪಿ, ಸ್ವರ್ಗವಾಸಿ 
ಆದಾಗ. ಇದು ಇಲ್ಲಿಯ ಕಥನ ಆದರೆ ಈ ಕಥನವನ್ನು ದ್ರೋಣನೇ ನಿರೂಪಕನಾಗಿ ಹೇಳುವುದು 
ಇಲ್ಲಿಯ ತಂತ್ರ. ಇದು ಕೃತಿಯ ಒಂದು ಮುಖ್ಯ ನೆಲೆ. ಅಂತೆಯೇ ಇಲ್ಲಿ ಕೇವಲ ಕಥೆ 
ಮಾತ್ರವಲ್ಲ; ವಿಮರ್ಶೆ ಕೂಡಾ ಇದೆ. ಆ ವಿಮರ್ಶೆ ಮಾಡುತ್ತಿರುವುದು ದ್ರೋಣನೇ. ಆ 
ವಿಮರ್ಶೆ ಮತ್ತು ಕಥನದಲ್ಲಿ ತಾನು ಪಾತ್ರವೂ ಆಗಿ ಬಿಂಬಿತನಾಗಿದ್ದಾನೆ. 


ಹೀಗೆ ದ್ರೋಣ ಲ್ಲಿದ್ದಿಪಾತ್ರವನ್ನು ನ್ನು ನಿರ್ವಹಿಸುತ್ತಿದ್ದಾನೆ. ಒಂದು ಪಾತ್ರವಾಗಿ; ಇನ್ನೊಂದು 
ನಿರೂಪಕ ಮತ್ತು ವಿಮರ್ಶಕನಾಗಿ. ಇದು ಕ್ಷ ತಿಯ ಸೆ ಸೋಪಜ್ಞ ಸ ನೆಲೆಯೂ ಹೌದು. ಕಾರಣ 
ಮಹಾಭಾರತದ ಕಥೆ ಯಾರಿಗೆ ಗೊತ್ತಿಲ್ಲ? ಜನಜನಿತವಾದ ಕಥೆ ಹೊಸತಾದ ನೆಲೆಯಲ್ಲಿ 


ಸಾಗುತ್ತದೆ. ಇದು ಇಲ್ಲಿಯ ವಿಶೇಷ. ಇದು ತಂತ್ರಕ್ಕೆ ಸಂಬಂಧಿಸಿದ ವಿಚಾರವಾಗಿದೆ. ಈ 


ಕಥನ ತಂತ್ರದ ಸಾಫಲ್ಯದ ನೆಲೆಯಲ್ಲಿ ಓದುಗ ಏಕಕಾಲಕ್ಕೆ ಮಹಾಭಾರತದ ಕಥನವನ್ನೂ 


ಅದರ ಬಗೆಗಿನ ವಿಮರ್ಶೆಯನೂ  ಗ್ರಹಿಸುತ್ತ ಸಾಗುತ್ತಾನೆ. ಇಂತಹ ವಿಮರ್ಶೆಯಲ್ಲಿ ಮಾನವ 


೬೨ ಸಂಕ್ರಮಣ ೪೨೨ / ಜುಲೈ -ಆಗಸ್ಟ್‌ ೨೦೧೫ 


Tc Pi 


ಡ್‌್‌ 


ಸ್ವಭಾವದ ಒಳಸುಳಿಗಳ ಪರಿಚಯ, ಅಲ್ರಿಯ ದ್ರೇಷ ಸಾಧನೆ, ಸ್ಪಾರ್ಥ, ಅಹಂಕಾರ 
4 pd >” ಇ ಕು) 
ಸಮಾಜದ ಬಗೆಗಿನ ನಿರ್ಲಕ ಕ್ವ, ಮುಂತಾದವುಗಳ ಸಾಕ್ಟಾತ್‌ ದರ್ಶನ ಉಂಟಾಗುತ್ತದೆ. 


ಅಲ್ಲದೇ ಯು ಬ ಕ್ರಮ ಮನುಷ್ಯನ ಅ ೧ವ ಸಾಧುನಿಗೆ ಬಳಕೆಯಾಗು ಏವ ವಿಧಾನ, 
ಒಂದು ಶಸ್ತಾರ್ಥ ತಯಾರು ಕಮ್ಮಾರರ ಉದ್ಯಮಕ್ಕೆ ನೆರವಾಗುವ ಬಗೆ, ಅದರ ಜಾಗದಲ್ಲಿ 
ಇಂದು ವಿವಿಧ ಯುದ್ದದ ಸಲಕರಣೆಗಳನ್ನು ,ತಯಾರು ಮಾಡುವ ಉದ್ಯಮವನ್ನು ಪೋಷಿಸುವ 
ಬಗೆ ಮುಂತಾದ ಅನ್‌ ಮನುಷ್ಯ ವಿರೋಧಿ ನೆಲೆಗಳ ಪರಿಚಯವಾಗುತ್ತದೆ. 


ನಾ ನ್ನ ಕನ್ನ ಡಸ ಸುವಧ್ರಚಸ ಸಿದ ಏ. ಆರ್‌. ಕ ೈಷ್ಠಶಾಸ್ರಿಯವರ 
ವಚಿನಭಾರತದ ದಲ್ಲಿ ರಾಜಮನೆತನಗಳ ಒಳಗಿವ ವ್ಯಕ್ತಿಗಳ ಸಂವೇದನ ಮಾತ್ರ 

ಚಯವಾಗುತ್ತದೆ. ಆದರೆ ಈ ಕಾಲಕ್ಕೆ ಸಮಾಜದಲ್ಲಿ ಬಹುಭಾಗವಾಗಿ ಇದ್ದ 
ಜನಸಾಮಾನ್ಕರ ಬನ ಸಂವೇ ದನೆಗಳು ಈ ॥ ಭಾರತ ಕಥನದ ಸ ಸಂಬಂಧ ಯಾವ 
ಸ್ವರೂಪದಲ್ಲಿ ಇದ್ದವು ಎಂಬುದು ತಿಳಿಯುವುದಿಲ್ಲ. ಅಂತಹ ಕೊರತೆ ರತೆಯನ್ನು ಪ್ರಸ್ತುತ ಕೃತಿಯು 
ತುಂಬಿಕೊಡುತ್ತದೆ. ಇದರ ಭಾಗವಾಗಿ ಯುದ್ದವು ಕೇವಲ ಎರಡು ರಾಜಮನೆತನಗಳ 
ನಡುವಿನ ವ್ಯಾಪಾರ ಮಾತ್ರವಾಗಿರದೆ ಅದು ಜನರ ನಡುವೆ ಹೆಚ್ಚಿದ ಭ್ರಷ್ಟಾಚಾರ 
ಮಹಿಳೆಯರ ಮೇಲಿನ ಅತ್ಯಾಚಾರ, ಹಿಂಸೆ, ದೊಂಬಿ, ಅರಾಜಕತೆ, ಲಾಭ; ಅಥವಾ 
ಲೋಭಕೋರತನ, ಇತ್ಯಾದಿಗಳ ಮೇಲೂ ಬೆಳಕು ಚೆಲ್ಲುತದೆ. ಕಪ್ಪು ಹಣ ಸಂಗ್ರಹಣೆ, ಕಳ್ಳ 


ಕ್‌ 


ದಾಸ್ತಾನು, ಬೆಲೆಯೇರಿಕೆ, ಬಡವರು ಮಾತ್ರವಲ್ಲ ಅನಕೂಲಸ್ಥರು ಸಹ ಬೀದಿಪಾಲಾಗುವ, 


ಎ 


ಸಂಸಾರಸ್ಥ ಸ್ರೀ ಯರು ಸಹ ಹೊಟ್ಟೆ ಪಾಡಿಗಾಗಿ ಸೆರಗು ಹಾಕುವ ಚಿತ ತ್ರಣಗಳು ಸರ್ವೆ 
ಸಾಮಾನವಾಗಿ ಎಲ್ಲೆಡೆಯೂ ಕಾಣಲಾರಂಭಿಸ ಎತ್ತದೆ. * ಇದು ಯುದ್ಧಕಾಲದ ತೆರೆಮರೆಯ 


a 


ಪ್ರಸ್ತುತ ಕ್ರ ೈತಿಯಲ್ಲಿ ಸ್ವೀವಾದಿ ಸಂವೇದನೆ ನೆಲೆಗಳಿಗೂ ಸ 
ಅನಾವರಣ ದೌಷದಿ; ಅ ಅದರಲ್ಲೂ ಮುಖ್ಯವಾಗಿ ಜೋಡ 
ಮೂಲಕ ಆಗಿದೆ. 


2೬ ಕ 
ಕ 
1 
PA 
೨ 
0 
tH 
ನೆ 
tl 
ಮೆ 
ಇ 


ಕೃಷಿ ದ್ರೋಣನಿಗೆ ಕೇಳುವ ಪ್ರಶ್ನೆಗಳ ಮೂಲಕ ತಾನು ಗಂಡನಿಗೆ ಕೇವಲ ಭೋಗವಸ್ತುವಲ್ಪ 
ಆತನ ಇಹ ಮತ್ತು ಮೋಕ್ಷ ಸಾಧನೆಗೆ ಒಂದು ಸಲಕರಣೆಯಲ್ಲ; ತಾನೂ ಒಬ್ಬ ಮನುಷ್ಯಳೇ; 
ತನಗೂ ಗಂಡಿನಂತೆ ಒಂದು ಅಸ್ತಿತ್ವವಿದೆ; ಅದಕ್ಕಾಗಿ ತಾನು ಗಂಡನ ಉಪಜೀವಳಲ್ಲ; 
ಸಹಜೀವಿ ಎಂಬಿತ್ಕಾದಿ ವೈಚಾರಿಕ ನೆಲೆಗಳು ಪ್ರಕಟಗೊಳ್ಳುತ್ತವೆ. ಇವುಗಳನ್ನು ಎದುರಿಸಿ 
ನಿಲ್ಲದ ಅಥವಾ ಗೆಲ್ಲ ದ ದ್ರೋಣನನ್ನು ಬಿಟ್ಟು ತಾನುಹೊ ರಟು ಹೋಗುತ್ತಾಳೆ. ಅಹಂಕಾರ 
ಮತ್ತು ಬ ದ್ವೇಷ ಸಾಧನೆಯಲ್ಲಿ ಮ ಮತ್ತು ಬ ಅದಕ್ಕಾ ಗಿಯೇ ಬೆ ತೌ “ಬ್ರಿಕ ಸಾಧನೆಗಳವ ಮ್ಲ ಮಾಡುತ್ತಿದ್ದ 
ದೊ ಪ್ರೀಣವಿಗೆ ಸ್ವ ಸ್ತ ಅರಿಮೆ ಉಂಟಾಗುತ್ತ ತ್ತದೆ. ಆದರೂ ಇದರ ಪರಿಣಾಮದಿಂದ ತನ್ನ ಬದುಕಿಗೆ 
ತಿರುವನ್ನು ಕೊಟ್ಟುಕೊಳ್ಳದೇ ಎಂದಿನ ದಾರಿಯಲ್ಲಿಯೇ ಸಾಗುತ್ತಾನೆ. ಅಲ್ಲಿ ಸಾಧಕನು 
Rech ಎಂಬ ನಿಲುವನ್ನು ಸಹ ಪ್ರಕಟಿಸುತ್ತಾನೆ. 


ತಾನು ಸದ್ಗುಣಗಳ ಸಾಕಾರ ಮೂರ್ತಿಯಂತೆ ತನ್ನನ್ನು ಚಿತ್ರಿಸಿಕೂಳ್ಳದಿ ತಾನ 
4 ಗ ಎ Feed ~~ 0 ಜೆ ಎಬಗ್ಗ .. — 
ಹೇಳಿಕೊಳುವಂತೆ ತಾನು "ಅಹಂಕಾರ, ದ್ವೇಷ ಮತ್ತು ಸ್ವಾರ್ಥ ಸಾಧನಿಯಲ್ಲಯೂೀ ದಿನ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೬೩ 


ಕ್ರ 


'ಕಳೆದೆನು' ಎಂಬುದು ಇಲ್ಲಿ ಮುಖ್ಯವಾಗಿ ಗಮನ ಸೆಳೆಯುತ್ತದೆ. ಇದು ಒಟ್ಟೂ ಈ ವರೆಗಿನ 
ಆತ್ಮ ಕಥನಗಳ ಸಾಲಿನಲ್ಲಿ ಅಪರೂಪಕ್ಕೆ ಕಾಣುವ ಸ್ವವ್ಯಕ್ತಿತ್ತದ ರೇಖೆಯಲ್ಲಿ ಒಂದಾಗಿದೆ. 
ಕೃತಿಯ ಉದ್ದಕ್ಕೂ ದ್ರೋಣನೇ ಸಾಕ್ಷಿಪ್ರಜ್ಞೆಯಾಗಿ ತಾನು ಕಂಡಂತಹ ಮತ್ತು ಕಂಡಷ್ಟು ಭಾರತ 
ಕಥನವನ್ನು ನಿರೂಪಿಸುವ ಈ ಕಥನ ತಂತ್ರದಲ್ಲಿ ಇತರೇ ಪಾತ್ರಗಳು ಸಹ ತಮ್ಮ ಸಾಂದರ್ಭಿಕ 
ನಿರೂಪಣೆಯನ್ನು ಮಾಡುತ್ತನೆ ಸಾಗುತ್ತವೆ. ಹಾಗಾಗಿ ಮಾತುಗಾರಿಕೆಯಲ್ಲಿ ಸ್ವಲ್ಪ ವೈವಿಧ್ಯ 
ಕಂಡಿದೆ. ಆದರೂ ಎಲ್ಲಪಾತ್ರಗಳದ್ದುಶಿಷ್ಟ ಭಾಷೆಯೇ. ಹೆಚ್ಚು ಭಾಷಾ ವೈವಿಧ್ಯವಿಲ್ಲ. ಇದು 
ಕೃತಿಯ ಇನ್ನೊಂದು ಇತಿ ಹಾಗೂ ಇತಿ. ಇದನ್ನು ಪ್ರಜ್ಞಾಪ್ರವಾಹ ತಂತ್ರದ ಒಂದು ಭಾಗ 
ಮಾತ್ರವೆನ್ನಬಹುದು. 


ಒಟ್ಟಾರೆ ಕೃತಿಯ ಭಾಷೆ ಸ್ಫಟಿಕದ ಶಲಾಕೆಯಂತಿದೆ. ಹರುಳು ಹುರಿದಂತೆ ಇಲ್ಲಿ 
ಪಾತ್ರಗಳಾಡುವ ಮಾತು ಇದೆ. ಪುನರಾವರ್ತನೆ ಸಹಿತ ಒಂದು ದೋಷವಾಗಿ 
ಕಾಣುವುದಿಲ್ಲ. ಈ ಬಗೆಯಲ್ಲಿ ಕಾಣುವ ಭಾಷೆ ಒಂದೇ ಓಟದಲ್ಲಿ ಅಥವಾ ಉಸಿರಿನಲ್ಲಿ 
ಹರಿದಂತೆ ಕಾಣುತ್ತದೆ. ಆದ್ದರಿಂದಲೇ ಈ ಕೃತಿಯಲ್ಲಿ ಓದಿಸಿಕೊಂಡು ಹೋಗುವ ಗುಣ 
ಉಳಿಯುತ್ತದೆ. 


ಹೀಗೆ ಅನೇಕ ಸಕಾರಾತ್ಮಕ ನೆಲೆಗಳಲ್ಲಿಸಂಗತಗೊಳ್ಳುವ ಕೃತಿಯಲ್ಲಿ ಕೃತಿಕಾರನ ಕಾಣ್ಕೆ ಏನು? 
ಈ ನಿಟ್ಟಿನಲ್ಲಿ ಕೃತಿಕಾರನಿಗೆ ದ್ರೋಣನ ಬದುಕು, ಮತ್ತು ಅನೇಕ ಇಕ್ಕಟ್ಟುಗಳಲ್ಲಿಯೇ 
ಮಿತಿಯಾದ ಬಗೆಯಲ್ಲಿವಿಕಾಸಗೊಂಡ ವ್ಯಕ್ತಿತ್ವ ಕಾಡಿದೆಯೇ ಎನ್ನಿಸುತ್ತದೆ. ಅಲ್ಲದೇ ಇಂದಿನ 
ಯುದ್ಧ ಕಾಲದ ಪರಿಣಾಮಗಳು ಸ್ತೀ ಸಂವೇದನಾ ನೆಲೆಗಳು, ಸಾಂಪ್ರದಾಯಿಕ ಶಿಷ್ಟ 
ಸಾಹಿತ್ಯದ ಓದು ಈ ಕೃತಿಕಾರರನ್ನು ಪ್ರಭಾವಿಸಿದೆಯೋ ಏನೊ? ಎನ್ನಿಸುತ್ತದೆ. ಆದ್ದರಿಂದ 
ದ್ರೋಣನ ವೀಕ್ಷಣೆ ಒಳಗಾದ ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಆ ಭಾರತದ 
ಚದುರಂಗದಾಟದಲ್ಲಿತಾನೊಂದು ದಾಳವಾದ ಬಗೆ ಅಥವಾ ತಾನೇ ತನ್ನ ಚದುರಂಗದಾಟಕ್ಕೆ 
ಆ ಎರಡು ರಾಜಮನೆತನಗಳ ನಡುವೆ ಇದ್ದ ದ್ವೇಷವನ್ನು ದಾಳವಾಗಿ ಬಳಸಿದ ಬಗೆ ಕಾಡಿರಬೇಕು. 


ಅದರ ಜೊತೆಗೆ ಬಡಬ್ರಾಹ್ಮಣ ಅನುಭವಿಸಿದ ಅಪಮಾನ ಸಹ ತೀವ್ರವಾಗಿ ಕಾಡಿರಬೇಕು. 
ಈ ಅನೇಕ ಊಹನಾ ನೆಲೆಗಳ ಮೇಲೆ ಕೃತಿಕಾರ ತಾನೊಂದು ಕಥನ ತಂತ್ರವನ್ನು 
ನಿರ್ಮಿಸಿಕೊಂಡು ಅದರಲ್ಲಿ ವ್ಯಾಖ್ಕಾನ ಸಹಿತವಾದ ಭಾರತದ ಕಥೆಯನ್ನು ಹೇಳಿರಲು 
ಪ್ರಯತ್ನಿಸಿದಂತಿದೆ. ಅಂತೆಯೇ ವಾರಾನ್ನದಲ್ಲಿ ಜೀವಿಸಿದ ಬಡಬ್ರಾಹ್ಮಣನೊಂದೆಡೆಯಾದರೆ 


ಹಿನ ಕ ಇರೆ ನ್‌ ಒತತ 


ವಾರಾನ್ನವೂ ಸಿಗದ ದೊಡ್ಡ ಶೂದ್ರ ಸಮುದಾಯದ ಬಗೆಗಿನ ಚಿಂತನೆಯ ಮೂಲದಲ್ಲಿ ' 
ಭಾರತದ ಸಾವಿರಾರು ವರ್ಷಗಳ ಸಾಮಾಜಿಕ ಬದುಕನ್ನು ಮತ್ತೊಮ್ಮೆ ಯೋಚಿಸಲು 1 


ಅವಕಾಶವಿದೆಯೆನಿಸುತ್ತದೆ. 
€ ಕಾ. ವೆಂ. ಶ್ರೀನಿವಾಸಮೂರ್ತಿ 
ಬಜ 
Ny ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ' 


ತ 


ಕಿತ್ತೂರಿನ ವೀರರಾಣಿ : ಬಸವರಾಜ ನಾಯ್ಕರ 
(ಗೀತಾಂಜಲಿ ಪಬ್ಬಕೀಶನ್ಸ್‌, ಬೆಂಗಳೂರು:೨೦೧೧) 


ಡಾ. ಬಸವರಾಜ ನಾಯ್ಕರ ಅವರು ವೃತ್ತಿಯಲ್ಲಿ ಇಂಗ್ಲಿಷ್‌ ಪ್ರಾಧ್ಯಾಪಕರು; ಕನ್ನಡದಲ್ಲಿ 
ಐತಿಹಾಸಿಕ ನಾಟಕ, ಕಾದಂಬರಿಗಳನ್ನು ರಚಿಸಿ ಕನ್ನಡದ ಸೃಜನಶೀಲ ಸಾಹಿತಿಗಳಾಗಿಯೂ 
ಖ್ಯಾತರು. ಅನೇಕ ಪ್ರಸಿದ್ಧ ಆಂಗ್ಲ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅವರ 
ಅನುವಾದ ಸಹಜ-ಸರಳ ಭಾಷೆಯಿಂದ ಕೂಡಿದ್ದು ಸ್ವತಂತ್ರ ನಿರ್ಮಿತಿಯೇ ಅನ್ನುವಷ್ಟು 
ಆಪ್ತವಾಗಿದೆ. 


ಪ್ರಸ್ತುತ “ಕಿತ್ತೂರಿನ ವೀರರಾಣಿ” ನಾಟಕ ಅವರ ಐತಿಹಾಸಿಕ ಪ್ರಜ್ಞೆಗೆ, ನಾಟ್ಯ ಕಲೆಗೆ ಶ್ರೇಷ್ಠ 
ನಿದರ್ಶನವಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕಿ ಎಂದೇ ಹೆಸರಾದ ಕಿತ್ತೂರು ಚೆನ್ನಮ್ಮನ 
ಬಗೆಗೆ ಕನ್ನಡದಲ್ಲಿ ಸರಿಯಾದ ಮಾಹಿತಿಯಾಗಲೀ, ನಾಟಕಗಳಾಗಲೀ ಇರಲಿಲ್ಲನ್ಸ್ಟಿ. ಆರ್‌. 
ಪಂತಲು ಅವರು ಮಾಡಿದ ಸಿನಿಮಾ ಒಂದನ್ನು ಬಿಟ್ಟರೆ, ಒರಟು ಒರಟಾದ ಭಾಷೆಯಲ್ಲಿ 
ರಚನೆಗೊಂಡ ನಾಟಕಗಳು ಹಾಗೂ ಇನ್ನಿತರ ಅನಧಿಕೃತ ಚರಿತ್ರ ಗ್ರಂಥಗಳೇ ಹೆಚ್ಚಾಗಿ 
ಬಂದಿದ್ದವು. ಕೆಲ ಲಾವಣಿ ದಶಭಕ್ತಿ ಗೀತೆಗಳು, ಕಥನಗಳು ಪ್ರಚಲಿತದಲ್ಲಿ ಇದ್ದರೂ ಅವು 
ಭಾವಾವೇಶದಿಂದ, ಅತ್ಯಭಿಮಾನದಿಂದ ರೂಪುಗೊಂಡಂಥವು ಆಗಿದ್ದವು. ಇದನ್ನೆಲ್ಲ 
ಗಮನಿಸಿದ ನಾಯ್ಕರ್‌ ಅವರು ಐತಿಹಾಸಿಕ, ಅಧಿಕೃತ ದಾಖಲೆಗಳ ಬೆಳಕಿನಲ್ಲಿ ಚೆನ್ನಮ್ಮನನ್ನು 
ಕುರಿತು ನಾಟಕ ರಚಿಸಿದ್ದು ಸ್ತುತ್ಯರ್ಹ. 


ಚೆನ್ನಮ್ಮ ಮಲ್ಲಸರ್ಜ ದೊರೆಯ ಎರಡನೇ ಪತ್ನಿಯಾಗಿ, ರಾಣಿಯಾಗಿ ಅವರ ಸಂಸ್ಥಾನವನ್ನು 
ಪ್ರವೇಶಿಸುವುದರೊಂದಿಗೆ ಪ್ರಾರಂಭಿಸಿ ಕೊನೆಗೆ ಆಂಗ್ಲರ ಈಸ್ಟ್‌ ಇಂಡಿಯಾ ಕಂಪನಿಯ 
ಚಾಪ್ಲಿನ್‌ ದೊರೆಯು ದುರಾಡಳಿತಕ್ಕೆ ಸಿಕ್ಕಿ ಬೈಲಹೊಂಗಲದ ಜೈಲಿನಲ್ಲಿ 
ಬಂದಿಯಾಗುವವರೆಗಿನ ಕಥೆ ಇಲ್ಲಿನಿರೂಪಿತವಾಗಿದೆ. 


ನಾಟಕವು ತುಂಬ ಕುತೂಹಲದಿಂದ ಓದಿಸಿಕೊಳ್ಳುವ, ಲವಲವಿಕೆಯುನ್ನು 
ಜೀವಂತವಾಗಿರಿಸುವ ಗುಣ ಹೊಂದಿದೆ. ನಾಟ್ಯ ನಿರ್ಮಾಣ ಶಕ್ತಿ, ಸಂದರ್ಭಗಳನ್ನು ಕಲ್ಪಿಸುವ 
ರೀತಿ, ಭಾಷೆ ಬಳಕೆಯಲ್ಲಿ ಔಚಿತ್ಯ ಲಾಲಿತ್ಯ ಇವೆಲ್ಲ ಇಲ್ಲಿ ಮುಪ್ಪರಿಗೊಂಡಿವೆ. ಉತ್ತರ 
ಕರ್ನಾಟಕದ ಭಾಷೆ ಇಲ್ಲಿ ಹಾಸು ಹೊಕ್ಕಾಗಿದೆ. ಸಂಸ್ಥಾನದ ಏಳು-ಬಿಳುಗಳನ್ನು, ಬ್ರಿಟಿಶರ 
ಸ್ವಾರ್ಥ, ಲೋಭ, ಮೋಸದ ಕಾರ್ಯಗಳನ್ನು ಅಲ್ಲದೆ ತಾಯ್ನಾಡಿನವರೇ ಆದ ಮಲ್ಲಪ್ಪಶೆಟ್ಟಿ, 
ವೆಂಕಟರಾವ್‌ ಹಾಗೂ ಶಿವಬಸಪ್ಪ ಎಂಬ ದೇಶದ್ರೋಹಿಗಳು ಸಂಸ್ಥಾನಕ್ಕೆ ಬಗೆದ 
ದ್ರೋಹವನ್ನು ಮಾರ್ಮಿಕವಾಗಿ ತಿಳಿಸುವಲ್ಲಿ ಯಶಸ್ವಿಯಾಗಿದೆ. ಇತಿಹಾಸದ ವಿವರಗಳ 
ಮೇಲೆ ಆಗಾಗ ಕಾಲದ ಧೂಳು ಮುಸುಕುತ್ತಲೇ ಹೋಗುತ್ತದೆ. ಭಾರತೀಯರು 
ಇತಿಹಾಸವನ್ನು ಪುರಾಣವಾಗಿಸುವಲ್ಲಿ ನಿಸ್ಸೀಮರು, ಚೆನ್ನಮ್ಮನ ಕತೆಯನ್ನು ನಮ್ಮ ಜನ 
ಪುರಾಣ ರೂಪದಲ್ಲೇ, ದೇವತೆಯ ರೂಪದಲ್ಲೇ ನೋಡಲು ಇಚ್ಛಿಸುವರು. ಆದರೆ ಇಲ್ಲಿ 
ಚೆನ್ನಮ್ಮನೂ ಒಬ್ಬ ಹೆಣ್ಣುಮಗಳು. ಹರೆಯದ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡು 


೬೫ 
ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಸಂಸ್ಥಾನದ ಆಗು-ಹೋಗುಗಳನ್ನು ಮಕ್ಕಳ ನೆರವಿನಿಂದ ನೋಡುತ್ತ ಬಂದವಳು. ಜೊತೆಗೆ 
ವೀರಮಹಿಳೆಯಾಗಿ ಜೀವದ ಹಂಗು ತೊರೆದು ಹೋರಾಡುವ ಕೆಲಸ ಮಾಡಿವಳು. 
ಸ್ವಾತಂತ್ರ್ಯ ಸಂಗ್ರಾಮದ ಮುನ್ಸೂಚನೆಯಂತೆ ಆಕೆ ಆಗಸದಲ್ಲಿಮಿನುಗುವ ಬೆಳ್ಳಿ ಚುಕ್ಕೆಯಾಗಿ 
ರಾರಾಜಿಸಿದಳು. ಐತಿಹಾಸಿಕ ಸಂಗತಿಗಳನ್ನು ತುಂಬ ಎಚ್ಚರದಿಂದ ಇಲ್ಲಿ ದಾಖಲಿಸುತ್ತ 
ಹೋದುದು ಈ ನಾಟಕದ ಮೇಲ್ಮೆಯಾಗಿದೆ ಜೊತೆಗೆ ಜಾನಪದ ನಂಬಿಕೆಗೂ ಇಂಬು 
ದೊರೆತಿದೆ. ಅದೇನೆಂದರೆ ಹಿಂದೆ ಮಡಿವಾಳ ಸ್ವಾಮಿಗಳನ್ನು ಶಿವಲಿಂಗರುದ್ರಸರ್ಜ 
ಅವಮಾನಿಸಿದಾಗ ಅವರು ಕಿತ್ತೂರು ಸಂಸ್ಥಾನ ನಾಶವಾಗುತ್ತದೆ ಎಂದು ಶಾಪ ಹಾಸಿದ್ದರು. 
ಮುಂದೆ ನಾಟಕದ ಮುಕ್ತಾಯದ ವೇಳೆಯಲ್ಲಿ ಸ್ವತಃ ಚೆನ್ನಮ್ಮನೇ ಈ ಘಟನೆಯನ್ನು 
ಸ್ಮರಿಸಿಕೊಂಡು ಮಡಿವಾಳ ಸ್ವಾಮಿಗಳ ಶಾಪ ಖರೆಯಾಯಿತೆಂದು ನುಡಿಯುವಳು. 


ನಾಟಕವು ಕಿತ್ತೂರು ಸಂಸ್ಥಾನದ ಮೇಲೆ ಹೊಸ ಬೆಳಕು ಬೀರುವಂಥದೂ, ಪ್ರದರ್ಶನಕ್ಕೆ ' 
ಯೋಗ್ಯವಾದುದೂ ಆಗಿದೆ. ಐತಿಹಾಸಿಕ ಪ್ರಜ್ಞೆ ಇರಿಸಿಕೊಂಡ ನಾಟಕಗಳಲ್ಲಿ ಈ ನಾಟಕಕ್ಕೆ 
ವಿಶಿಷ್ಟ ಸ್ಥಾನವಿದೆ. 


* ವ್ವಿ ಜಿ. ಪೂಜಾರ 


ಜಃ 
ರಂಗದುಂದುಭಿ : ಎಚ್‌. ಎ. ಪಾರ್ಶ್ವನಾಥ 


(ನಿಕಿನ್‌ ಪ್ರಕಾಶನ, ಮೈಸೂರು - ೧೧ ; ೨೦೧೩) 


ಡಾ. ಪಾರ್ಶ್ವನಾಥ್‌ ಮೂಲತಃ ವೈದ್ಯರು. (ರೋಗವಿಧಾನ ಶಾಸ್ತ್ರ ಪ್ರಾಧ್ಯಾಪಕರು). ಆದರೆ 
ಇವರ ಮಾತುಗಳಲ್ಲೇ ಹೇಳುವುದಾದರೆ “ರಂಗಭೂಮಿ ಇವರ ಜೀವ'', ಭಾವಕೋಶದ 
ಉಸಿರು, ಹಸಿರು, ಬಸಿರು! ಆದ್ದರಿಂದಲೇ ಹಲವಾರು ರಂಗಸಂಬಂಧಿ ಕ ೈತಿಗಳನ್ನು ರಚಿಸಿದ್ದಾರೆ. 
(ರಂಗಸಂಗ, ರಂಗಪ್ರಸಂಗ, ರಂಗಲೋಕ). “ರಂಗದುಂಧುಬಿ' ಈ ಸಾಲಿಗೆ ಹೊಸ ಸೇರ್ಪಡೆ. 


ಮೂರು ವಿಷಯ ವಿಭಾಗಗಳ ಈ ಕ ತಿ ರಂಗಭೂಮಿಯ ಒಳಹೊರಗುಗಳನ್ನು ವಿವಿಧ 
ಮುಖಗಳನ್ನು, ಆಯಾಮಗಳನ್ನು ಮೊಳಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದೆ. ವಿಮರ್ಶಾ 
ವಿಭಾಗದಲ್ಲಿ ಪೂರ್ವಾಗ್ರಹ ಮುಕ್ತವಾದ ಮನಸ್ಸಿನಿಂದ ವಿವಿಧ ಲೇಖಕರ ಕೃತಿಗಳನ್ನು 
ವಿವೇಚಿಸಿದ್ದಾರೆ. ಕುವೆಂಪು, ದೇ.ಜ.ಗೌ, ಬಿ. ವಿ. ವೈಕುಂಠರಾಜು, ಅ.ನ.ಕೃ. ಮೊದಲಾದ 
ಕನ್ನಡ ಸಾಹಿತ್ಯ ದಿಗ್ಗಜಗಳ ಕೃತಿಗಳೂ ಇಲ್ಲಿವೆ. ಶೂದ್ರರ ನೋವುಗಳನ್ನು ಹತ್ತಿರದಿಂದ 
ಬಲ್ಲವರಾಗಿದ್ದ ಕುವೆಂಪು ಅವರ ಚಿಂತನೆಗಳನ್ನು “ಕುವೆಂಪು ನಾಟಕಗಳಲ್ಲಿ ಶೂದ್ರಪ್ರಜ್ಞೆ'' 
ಲೇಖನ ಸೊಗಸಾಗಿ ಚಿತ್ರಿಸುತ್ತದೆ. ಪ್ರಗತಿಶೀಲ ಸಾಹಿತ್ಯದ ಅಧ್ವರ್ಯು ಅ.ನ.ಕ ಷ್ಣರಾಯರ 
ವಿವಿಧ ಆಸಕ್ತಿಗಳು ಅವರ ನಾಟಕಗಳಲ್ಲಿ ಪ್ರಕಟವಾಗಿವೆ. ಸಾಮಾಜಿಕ, ಚಾ 
ಐತಿಹಾಸಿಕ ನಾಟಕಗಳ ಮೂಲಕ ಅ.ನ.ಕೃ. ಮಾಡಿಸಿದ ಜೀವನ ಮೌಲ್ಯಗಳ ದರ್ಶನ 


೬೬ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಪ್ರಸ್ತುತ ಲೇಖನದಲ್ಲಿದೆ. ಬಿ. ವಿ. ವೈಕುಂಠರಾಜು ಅವರ ನಾಟಕಗಳ ಮಹತ್ವವನ್ನು ಒಂದು 
ಲೇಖನದಲ್ಲಿ ನೋಡಬಹುದು. ಇದೇ ರೀತಿ ಡಿ. ಎನ್‌. ಅಕ್ಕಿ, ದೇ.ಜ.ಗೌ., ಬುದ್ದಣ್ಣ 
ಹಿಂಗಮಿರೆ, ಬಾಲಚಂದ್ರ ಜಯಶೆಟ್ಟಿ, ನರೇಂದ್ರ ಮೋಹನ್‌, ರಂಗಭೀಷ್ಮ, ಏಣಗಿ 
ಬಾಳಪ್ರನವರನ್ನು ಕುರಿತ ಗಣೇಶ್‌ ಅಮೀನ್‌ಗಡ ಅವರ "ಬಣ್ಣದ ಬದುಕಿನ ಚಿನ್ನದ ದಿನಗಳು' 
ಕೃತಿ ಸಮೀಕ್ಷೆ ತುಂಬ ಹ ದಯ ಸ್ಪರ್ಶಿಯಾದ ಲೇಖನ. 


ಎರಡನೇ ವಿಭಾಗದಲ್ಲಿ ಪಾರ್ಶ್ವನಾಥರ ಸ್ವಂತ ಲೇಖನಗಳಿವೆ. "ಹಾಸ್ಕಾವಲೋಕನ' 
ವಿಶಿಷ್ಟವಾದುದು. ವಿವಿಧ ಬಗೆಯ ಹಾಸ್ಯಗಳು ಮೊದಲಾದ ಸಂಗತಿಗಳನ್ನು ವಿದ್ದಾಂಸರ 
ಮಾತುಗಳ ಉಲ್ಲೇಖಗಳೊಂದಿಗೆ ಚರ್ಚಿಸಿದ್ದಾರೆ. ಇದು ಡಾಕ್ಟರರ ಅಧ್ಯಯನ ಶೀಲತೆಗೆ 
ನಿದರ್ಶನ. "ಕನ್ನಡ ವೃತ್ತಿರಂಗ ಭೂಮಿ' ಹೆಸರೇ ಹೇಳುವಂತೆ ವೃತ್ತಿರಂಗದ ಹಿರಿಮೆ, 
ಏಳು-ಬೀಳುಗಳನ್ನು ವಿವರಿಸುತ್ತದೆ. "ರಂಗಪತ್ರಿಕೆಗಳು' ಕರ್ನಾಟಕದಲ್ಲಿ ರಂಗಸೇವೆಗೈದ 
ಹಲವಾರು ಪತ್ರಿಕೆಗಳ ಬಗೆಗೆ ಅಪುರ್ವ ಮಾಹಿತಿ ನೀಡುತ್ತದೆ. "ರೆಪರ್ಟರಿ' ತಿರುರುರಂಗ 
ತಂಡಗಳ ಬಗ್ಗೆ ಪಕ್ಷಿನೋಟ ಬೀರುತ್ತದೆ. "ರಂಗ ಶಿಕ್ಷಣ'ದ ಮಹತ್ವವನ್ನು ಕುರಿತ ಲೇಖನ 
ಅದೇ ಹೆಸರಿನಲ್ಲಿದೆ. ಮೈಸೂರಿನ ಪ್ರತಿಷ್ಠಿತ ರಂಗತಂಡವಾದ "ಕದಂಬ ರಂಗವೇದಿಕೆ'ಗೆ 
ಐವತ್ತು ತುಂಬಿದ ಶುಭಸಮಯದಲ್ಲಿ ಹೊರಬಂದ ಗ್ರಂಥ “ಸ್ಪರ್ಣಕದಂಬ”. ಇದೇ ಹೆಸರಿನ 
ಲೇಖನ ರಂಗತಂಡವೊಂದರ ಸಾಧನೆ - ಸಿದ್ಧಿಗಳನ್ನು ಖಚಿತ ಮಾತುಗಳಲ್ಲಿ ವಿವೇಚಿಸಿದೆ. 


ಮೂರನೇ ವಿಭಾಗದಲ್ಲಿ ಪಾರ್ಶ್ವನಾಥರು ಬರೆದ ಮುನ್ನುಡಿಗಳಿವೆ. ಗುಣದೋಷ ಗಳೆರಡನ್ನು 
ಸಮಚಿತ್ತದಿಂದ ಹೇಳುವ ಗುಣ ಅವರದು. ಇದಕ್ಕೆ ಉತ್ತಮ ಉದಾಹರಣೆ ಡಾ. ಕೆ. ಎಸ್‌. 
ರತ್ನಮ್ಮ ಹಾಗೂ ಡಾ. ವೀರಣ್ಣ ರಾಜೂರ ಅವರ ಪುಸ್ತಕಗಳಿಗೆ ಬರೆದಿರುವ ಮುನ್ನುಡಿಗಳು. 
ಈ ರೀತಿ ಮೂರೂ ವಿಭಾಗಗಳೂ ಸಹ ರಂಗಾಸಕ್ತ ಓದುಗರಿಗೂ ರಂಗಭೂಮಿಯನ್ನು 
ಕುರಿತು ಗಂಭೀರ ಅಧ್ಯಯನ ಮಾಡುವರಿಂಗೂ ಒಟ್ಟಾಗಿ ಉಪಯೋಗವಾಗ ಬಲ್ಲ 
ಶ್ರಸ್ತಕವಿದು. ಪುಸ್ತಕದ ಭಾಷೆ, ಶೈಲಿ, ವಿವರಗಳು ಸರಳ ಹಾಗೂ ಆಡು ಭಾಷೆಗೆ ಹತ್ತಿರವಾಗಿದೆ. 


* ಸಿ.ವಿ. ಶ್ರೀಧರಮೂರ್ತಿ 


ರೆ.ಲುಗಾಡಿ : ಅಕ್ಕರ್‌ ಸಿ. ಕಾಲಿಮಿರ್ಚಿ 
ES ೆಸವು -ೂಕಸವಬ ಬತ: ಇವರಲ ಸವಿಸವಿ ರಬ 


(ಕನ್ನಡ ಮೈತ್ರಿ ಪ್ರಕಾಶನ, ಭಾಗ್ಯನಗರ-ಕೊಪ್ಪಳ ; ೨೦೧೨) 


ಅನೇಕ ವರ್ಷಗಳಿಂದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿಕೃಷಿ ಮಾಡುತ್ತಿರುವ ಕಾಲಿಮಿರ್ಚಿ 
ವ 2 ಚನೆ. 
ಅವರ "ರೈಲುಗಾಡಿ', ಮಕ್ಕಳ ತುಡಿತ-ಮಿಡಿತವನ್ನಾಧರಿಸಿದ ಎರಡನೇ ಕವಿತೆಗಳ ರಚನೆ 


ಲಂ ೬2 
ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಕಲಾವಿದ ವೀರೇಶ ಮ್ಯಾಗಳೇಶಿಯವರ ಚಿತ್ರಗಳು ಓದುಗರ ಮನಸೆಳೆಯುತ್ತವೆ. | 


ಇಂದಿನ ಕಾರ್ಪೋರೇಟ್‌ ಜಗತ್ತಿನಲ್ಲಿ ಜಾಗತೀಕರಣ ಮತ್ತು ಆಧುನಿಕ ತಂತ್ರಜ್ಞಾನದ ನಡುವೆ 
ಸೊರಗುತ್ತಿರುವ ಮಕ್ಕಳಿಗೆ ಅವರ ಮನಸ್ಸಿನ ಆಳಕ್ಕೆ ಇಳಿದು ಮಕ್ಕಳ ಮುಗ್ಧತೆ, ತುಡಿತ, 
ಹತಾಶೆ, ನೋವು-ನಲಿವು, ಪರಿಸರ ಪ್ರೇಮ, ಪ್ರೀತಿ, ಶಿಸ್ತು, ಮೌಲ್ಯ... ಹೀಗೆ ಹಲವಾರು 
ವಸ್ತುಗಳನ್ನಾಧರಿಸಿದ ಈ ಕವಿತೆಗಳು ಇಲ್ಲಿ ರೈಲುಗಾಡಿಯ ಬೋಗಿಗಳಾಗಿವೆ. 


ಚೆನ್ನವೀರ ಕಣವಿಯವರ ಮುನ್ನುಡಿಯ ಮಾತು : “ಈ ಪುಸ್ತಕವು ಲವಲವಿಕೆಯ ಭಾಷೆಯಲ್ಲಿ 
ಅಭಿವ್ಯಕ್ತಿ ಪಡೆದಿರುವುದರಿಂದ ಓದುಗರಿಗೆ ಪ್ರಿಯವಾಗಬಲ್ಲದು”. ಕಾವ್ಯ ಸಮಾಜ 
ಮುಖಿಯಾಗಬೇಕಾದರೆ ಇಂತಹ ಭಾಷೆಯ ಬಳಕೆ ಬಹುಮುಖ್ಯ. 


ಉದಾ : ಕಾಳನು ಹಕ್ಕಿ 
ಮಕ್ಕಳ ಸಾಕಿ 
' ಹಾರಲು ಕಲಿಸಲು 
ಮೆಲ್ಲನೆ ಜಿಗಿತ.. 


ಹಾಡನು ಹಾಡಿಸು 
ಕುಣಿತವ ಕಲಿಸು 
ಅಕ್ಷರ ತೀಡಲು 
ಬಳಪವ ಹಿಡಿಸು.. 


“ಆರೈಕೆ' ಕವಿತೆಯ ಈ ಸಾಲುಗಳು ನಲಿಕಲಿಯೊಂದಿಗೆ ಶಿಕ್ಷಣದ ಮುನ್ನುಡಿಯಂತಿವೆ. "ಬಾನಿನ 
ಚಂದಿರ', "ಬಣ್ಣದ ಬುಗುರಿ', ಮಕ್ಕಳ ಆಟ', “ಪುಟಾಣಿ ಕಲಿಗಳು', “ಮುದ್ದು ಪಾಪ' - 
ಕವಿತೆಗಳು ಮಗುವಿನ ಉಗ್ಗತೆ, ಸಹಜತೆಯನ್ನು ಎತ್ತಿ ಹಿಡಿದಿವೆ. 


ಎಷ್ಟೇ ಅನುಭವಿಯಾದರೂ ಕೆಲವೊಂದು ಕವಿತೆಯ ಸಾಲುಗಳಲ್ಲಿ ಅವಸರದ ಹಜ್ಜೆಯ 
ಸಪ್ಪಳ ಕೇಳುತ್ತವೆ. ಕಾಲಿಮಿರ್ಚಿಯವರು ಚಾಣಾಕ್ಷತನದಿಂದ ಸರಿದೂಗಿಸಿ ಕವಿತೆಗಳ 
ಆಶಯವನ್ನು ಈಡೇರಿಸುವಲ್ಲಿ ಸಫಲರಾಗಿದ್ದಾರೆ. 


ಕವಿಯ ಮೇಲೆ ಹಲವರ ಪ್ರಭಾವವಿದ್ದರೂ ಕೂಡ ಶೈಲಿ, ಆಯ್ಕೆಯ ವಸ್ತು, ನಿರೂಪಣೆಯಲ್ಲಿ 
ಸ್ವಂತಿಕೆಯನ್ನು ಕಾಯ್ದಿರಿಸಿಕೊಂಡಿರುವುದು ವಿಶಿಷ್ಟ. 


* ಹೆಚ್‌. ಆರ್‌. ಸತೀಶ 


೬೮ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ರಿ 7ಡಿ ಧಾರ ರ್ತಿಕಾ. SE 


ಬೆಳ್ಳಕ್ಕಿ ಮತ್ತು ಬುಲ್‌ಬುಲ್‌ : ಗಣೇಶ ಪಿ. ನಾಡೋರ 
(ನವ ಕರ್ನಾಟಕ ಪ್ರಕಾಶನ, ಬೆಂಗಳೂರು : ೨೦೧ಬ) 


ನಾವು ಬಹಳಷ್ಟು ಸಲ ಮಕ್ಕಳನ್ನೇ ನಿರ್ಲಕ್ಷಿಸುತ್ತೇವೆ. ಇನ್ನು ಮಕ್ಕಳ ಸಾಹಿತ್ಯ, ಮಕ್ಕಳ 
ಸಾಹಿತಿಗಳನ್ನು ಗಂಭೀರವಾಗಿ ಪರಿಗಣಿಸುವುದು ದೂರದ ಮಾತು. ವಿಪುಲವಾಗಿ 
ರಚನೆಯಾದ, ಸಾಹಿತ್ಯಿಕವಾಗಿ ಗುಣಮಟ್ಟದ ಮಹಿಳಾ ಸಾಹಿತ್ಯದ ಬಗ್ಗೆ ಕನ್ನಡ ವಿಮರ್ಶೆ 
ಒಂದು ರೀತಿಯಲ್ಲಿ ಅವಜ್ಞೆ ತಳೆದಿದ್ದರೆ, ವಿರಳವಾಗಿ ರಚನೆಯಾದ ಮಕ್ಕಳ ಸಾಹಿತ್ಯದ ಬಗ್ಗೆ 
ಮತ್ತೊಂದು ರೀತಿಯ ಅನಾದರ ಹೊಂದಿದೆ. 


ಈಗಾಗಲೇ "ಪ್ರಾಣಿಗಳ್ಳರು ಮತ್ತು ಮಯೂರ', "ಪ್ರಾಣಿ ಪಕ್ಷಿಗಳ ಕಥೆಗಳು', "ಮಾಯದ 
ಪುಗ್ಗಿ', “ದಿನಕ್ಕೊಂದು ಮಕ್ಕಳ ಕಥೆಗಳು', "ಕಾಡಿನ ಕಥೆಗಳು' ಮುಂತಾದ ಚೇತೋಹಾರಿ 
ಕೃತಿಗಳನ್ನು ನೀಡಿರುವ ಗಣೇಶ ನಾಡೋರ ಅವರದು ಸರಳ, ಸುಲಲಿತ ಭಾಷೆ. ಅವರ 
ಇನ್ನಿತರ ಕತೆಗಳಂತೆ “ಬೆಳ್ಳಕ್ಕಿ ಮತ್ತು ಬುಲ್‌ಬುಲ್‌' ಕೂಡ ಬಹುತೇಕ ನಿಸರ್ಗದೊಂದಿಗೆ 
ಒಡನಾಡುತ್ತದೆ. ಮಕ್ಕಳಲ್ಲಿ ಪರಿಸರದ ಬಗ್ಗೆ ಪ್ರೀತಿ ಮತ್ತು ತಿಳುವಳಿಕೆಯನ್ನು ಏಕಕಾಲಕ್ಕೆ 
ಹುಟ್ಟಿಸುವ ಇಂಥ ಕಥೆಗಳಲ್ಲಿಕಲ್ಪನೆ ಮತ್ತು ನೈಜತೆ ಸರಿಸಮನಾಗಿ ಸ್ಥಾನ ಪಡೆದಿವೆ. ಈಗಾಗಲೇ 
ಐದು ಮುದ್ರಣ ಕಂಡಿದೆ ಈ ಕೃತಿ. 


ಇಲ್ಲಿ ಬೆಳ್ಳಕ್ಕಿ, ದೂರದ ಥಳಕು ಬೆಳಕಿನ ಸಂಕೇತವಾದರೆ, ಬುಲ್‌ ಬುಲ್‌ ದೇಸಿ ನೆಲದ 
ಬದುಕನ್ನು ಪ್ರತಿನಿಧಿಸುತ್ತದೆ. ಒಮ್ಮೆ ವಿದೇಶಕ್ಕೆ ಹೋದವರು ಹೇಗೆ ಅಲ್ಲಿನ ಬಾಹ್ಯ 
ಪ್ರಲೋಭನೆಗಳಿಗೆ ಮರುಳಾಗಿ ತಾಯ್ನಾಡಿನ ನಂಟನ್ನು ಕ್ರಮೇಣ ಕಳಚಿಕೊಳ್ಳುತ್ತಾರೋ ಹಾಗೆ 
ಬೆಳ್ಳಕ್ಕಿ ದೇಶಾಂತರ ಹೋಗಿ ನಮ್ಮ ಮೂಲ ಪೊಟರೆಯನ್ನು ತಾನೇ ಹಳಿಯುತ್ತದೆ. ಸ್ನೇಹಕ್ಕಿಂತ 
ಸೌಲಭ್ಯಗಳೇ ಮುಖ್ಯವಾಗಿ ಬುಲ್‌ ಬುಲ್‌ನ್ನು ಶಾಶ್ವತವಾಗಿ ತೊರೆದು ವಿದೇಶಕ್ಕೆ ಹಾರುತ್ತದೆ. 
ವಿಪರೀತ ಉಪದೇಶಗಳನ್ನು ನೀಡದೇ ಹೀಗೆ ಕಥೆಯ ಪಾತ್ರಗಳು ಹಾಗೂ ಸನ್ನಿವೇಶಗಳ 
ಮುಖಾಂತರ ನೀತಿಯನ್ನು ತಿಳಿಸಿಕೊಡುವುದು ನಾಡೋರರ ವೈಶಿಷ್ಟ್ಯ. 


ಗಿಡಮರಗಳು, ಪ್ರಾಣಿ-ಪಕ್ಷಿಗಳೊಂದಿಗೆ ಅಪರೂಪಕ್ಕೊಮ್ಮೆ ಮನುಷ್ಯ ಪ್ರಾಣಿಯೂ 
ನಾಡೋರರವರ ಕಥೆಯಲ್ಲಿ ಪಾತ್ರವಾಗುವುದುಂಟು. ಆವಾಗಲೂ ಪ್ರಕೃತಿ ಜನ್ಯವಾದ 
ವಿಚಾರವೇ ಮುನ್ನೆಲೆಗೆ ಬಂದು ಬಾಲರಿಗೆ ನೀತಿಬೋಧೆಯಾಾಗಿ 
ಪರಿವರ್ತನೆಯಾಗುವುದುಂಟು. ಆದರೆ "ತೋಟ ಕಾದ ಮಂಜು' ಕತೆಯಲ್ಲಿತುಂಟ ಮಂಜು 
ಅಜನ ಉಪೌಯದಂತೆ ತೋಟ ಕಾಯಲು ನೇಮಿಸಲ್ಪಡುತ್ತಾನೆ. ಅಲ್ಲಿಯೂ ಅಡ್ಡದಾರಿ 
ಬಡಿದ ಹುಡುಗನನ್ನು ಅಜ್ಜ ಕಿವಿ ಹಿಂಡಿ ಮನೆಗೆ ಕರೆ ತರುತ್ತಾನೆ. ಅಜ್ಜ ತನ್ನ ತೋಟಕ್ಕಾದ 


೬೯ 
ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ನಷ್ಟಕ್ಕಾಗಿ ಮಾತ್ರ ಪರಿತಪಿಸುತ್ತಾನೆ. ದಾರಿ ತಪ್ಪಿದ ಮೊಮ್ಮಗನ ಭವಿಷ್ಯದ ಬಗ್ಗೆ ಪ್ರಾಮಾಣಿಕ 
ಕಾಳಜಿ ಕಥೆಯ ಮಟ್ಟಿಗೆ ಕಾಣುವುದಿಲ್ಲ. ಕಿವಿ ಹಿಂಡಿದ ಅಜ್ಜ ಹುಡುಗನನ್ನು ನೇರವಾಗಿ 
ಶಾಲೆಗೆ ಕರೆದೊಯ್ದುಶಿಕ್ಷಕರ ಸುಪರ್ದಿಗೆ ಒಪ್ಪಿಸಿದ್ದರೆ ಕತೆಗೆ ತಾರ್ಕಿಕ ಅಂತ್ಯ ಬರುತ್ತಿತ್ತು. 


ಲು 


ಇಂದಿನ ಮಕ್ಕಳು ದೊಡ್ಡ ದೊಡ್ಡ ಉಪದೇಶವನ್ನು ಖಂಡಿತ ಕೇಳಬಯಸುವುದಿಲ್ಲ. ಅವರಿಗೆ 
ಅದರ ಅವಶ್ಯಕತೆಯೂ ಇಲ್ಲ. ಬೌದ್ಧಿಕವಾಗಿ ವಯಸ್ಸಿಗಿಂತ ಮತ್ತು ಕಾಲಕ್ಕಿಂತ ಎರಡು 
ಹೆಜ್ಜೆ ಮುಂದಿರುವ ತಲೆಮಾರೊಂದು ನಮ್ಮ ನಡುವೆ ಬೆಳೆಯುತ್ತಿದೆ. ಅವರಿಗೆ ಕರುಣೆ, 
ದಯೆ, ಮಾನವೀಯ ಅಂತಕರಣದ ಗುಣಗಳ ಪರಿಚಯವನ್ನು ಅವರ ಹಂತದಲ್ಲಿ 
ಅರ್ಥವಾಗುವ ಹಾಗೆ ಹೇಳುವ ಕ್ರಮ ಬೇಕು. ಕಥೆ ಅದಕ್ಕೆ ಅತ್ಯಂತ ಸೂಕ್ತವಾದ ಮಾರ್ಗ. 


"ಸಹಬಾಳ್ವೆ ಸಾಧಿಸಿದ ರೈತ' - ಇಲ್ಲಿ ಬೆಳೆ ಪೀಡೆಯಾದ ಇಲಿಯೊಂದಿಗೆ ಸ್ನೇಹ ಸಂಪಾದಿಸಿ 
"Live, let live’ ತತ್ವವನ್ನು ಸಾಧಿಸುವ ಪ್ರಸಂಗವಿದೆ. ಶೀರ್ಷಿಕೆಯೇ ಹೇಳುವಂತೆ 
ಪ್ರಕೃತಿದತ್ತವಾದ ಬದುಕಿನಲ್ಲಿ ಎಲ್ಲ ಜೀವಿಗಳಿಗೂ ಸ್ಥಾನವಿದೆಯಷ್ಟೇ ಅಲ್ಲ, ಪ್ರತಿಯೊಂದು 
ಜೀವಕ್ಕೂ ಅದರದೇ ಆದ ಪಾತ್ರವಿದೆ ಎಂಬ ನೀತಿ ಇದೆ. ಅದನ್ನು ಗೌರವಿಸಿದಾಗ ಮಾತ್ರ 
ಮಾನವನ ಬದುಕು ಹಸನಾಗುತ್ತದೆ ಎಂಬ ಸರಳ ಪರಿಹಾರವೂ ಕೊನೆಗೆ ಬರುತ್ತದೆ. “ಮಾವಿನ 
ಮರದ ತ್ಕಾಗ' ಮತ್ತು "ಮರ ಮತ್ತು ಆಮ್ಲವಳೆ' ಇದೇ ಜಾಡಿನವು. 


ಇಂಥ ಸಂಗತಿಗಳ ಜೊತೆಗೆ ಜನಪದೀಯ ನೆಲೆಯ, ಪೌರಣಿಕ ಹಿನ್ನೆಲೆಯ ಕಥಾವಸ್ತುಗಳನ್ನು 
ಮರುಶೋಧಿಸಿ, ಸಮಕಾಲೀನ ಪರಿಸರದ ಕ್ಯಾನವಾಸಿನ ಮೇಲೆ ಭಿನ್ನಮಾದರಿಯ ಚಿತ್ರಗಳನ್ನು 
ಬಿಡಿಸಲು ಗಣೇಶ ನಾಡೋರರವರು ಪ್ರಯತ್ನಿಸಬೇಕಾಗಿದೆ. 


* ಚನ್ನಪ್ಪಅಂಗಡಿ, ಬಮ್ಮನಹಳ್ಳಿ 


ಗುಚೆ : ತಾರಾ ಹೆಗಡೆ 
ಪರಕರ der ET TE TT 


(ಸುಮುಖ ಪ್ರಕಾಶನ, ಬೆಂಗಳೂರು : ೨೦೧೧) 


ಶ್ರೀಮತಿ ತಾರಾ ಹೆಗಡೆಯವರಿಗೆ, ಬಹುಶಃ ಅನುವಂಶಿಕವಾಗಿ ಬಂದ ಬಳುವಳಿ ಸಾಹಿತ್ಯ, 
ಪ್ರೇಮ. ನಾಡಿನ ಹಿರಿಯ ಬರೆಹಗಾರ ಶ್ರೀ ತದ್ದಲಸೆ ವಿಘ್ನೇಶ್ವರ ಶರ್ಮರ ಮಗಳಾದ ತಾರಾ, 
ಬದುಕಿನಲ್ಲಿ ಉಂಡ ಸಿಹಿ, ಕಹಿಗಳಿಗೆ ಬರೆಹದ ಅಭಿವ್ಯಕ್ತಿ ನೀಡಿದ್ದಾರೆ. 

“ಗುಚ್ಛ' ಲೇಖಕಿಯ ಬಿಡಿ ಬರೆಹಗಳ ಸಂಕಲನ. ಉಪನ್ಯಾಸ, ಬಾನುಲಿ ಬರೆಹ, ಪ್ರವಾಸ 


ಕ್‌ 


೭೦ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ತಾಸ ಗಾ ಸ ಈತ 


ಹ. 


ಪ್ರಬಂಧ, ಪತ್ರಿಕಾ ಲೇಖನಗಳೆಂಬ ನಾಲ್ಕು ಶೀರ್ಷಿಕೆಯಡಿ ಸಂಚಯಗೊಂಡಿವೆ. ಪ್ರಸ್ತುತ 
ವಿದ್ಯಮಾನ, ಪರಿಸರ ಕಾಳಜಿ, ಸ್ತ್ರೀಪರ ನಿಲುವುಗಳಿಂದ ಗಮನ ಸೆಳೆವ ಸಂಕಲನವಿದು. 


ಮೊದಲ ಭಾಗದಲ್ಲಿ ಮಕ್ಕಳ ಇಂದಿನ ವಿದ್ಯಾಭ್ಯಾಸದ ಪಡಿಪಾಟಲನ್ನೂ ಪಾಲಕರು ಮಕ್ಕಳಿಗೆ . 
ನೀಡಬೇಕಾದ ಸ್ವಾತಂತ್ರ್ಯವನ್ನೂ ಕುರಿತು ಪ್ರಸಾಪಿಸಿದ್ದಾರೆ. | 
೩ ಅಂ A 


ಇನ್ನೊಂದೆಡೆ, “ಭೂಮಿಯೇ ಒಂದು ಹೆಣ್ಣು ಬ, ಮನುಕುಲದ ತಾಯಿ' ಎಂದು ವೇದಗಳು 
ಹೇಳಿದ್ದನ್ನು ನಂತರ "ಮನು' ಮುಂತಾದವರು ವಿಧಿಸಿದ ಕಟ್ಟುಪಾಡುಗಳು ಪುರುಷ ಪ್ರಧಾನ, 
ಪಿತೃ ಪ್ರಧಾನ ಸಂಸ್ಕ ಕೃತಿಯ ಪರಿಣಾಮಗಳೆಂಬುದನ್ನೂ ನಿರೂಪಿಸಿದ್ದಾರೆ. ಗೃಹಿಣಿ, ಕೇವಲ 
ಗೃಹಸತ್ಯದಲ್ಲಿ ಫಸ ವ್ಯಯಿಸುವುದು ಸರಿಯಲ್ಲವೆಂಬುದೂ ಅವರ ಅಭಿಮತವಾಗಿದೆ. 
“ಕುಟುಂಬ ಬಿಡಿ, ಪರಿಸರದಲ್ಲಿ ಪ್ರೀತಿಸುವ ಮಹಿಳೆ ಎಂದೂ ಏಕಾಂಗಿಯಲ್ಲ' ಎಂಬ ಮಾತು 
ವಿಶೇಷವೆನಿಸುತ್ತದೆ. 


"ವಿಧವೆ'ಯರ ಬವಣೆ ಕುರಿತೂ ಪ್ರಸ್ತಾಪಿಸಿದ್ದಾರೆ. ಗಂಡ ಸತ್ತೊಡನೆ ಅವಳೇಕೆ ಅಲಂಕಾರ 
ವಿಹೀನೆಯಾಗಬೇಕು ಎಂಬ ಪ್ರಶ್ನೆ ಸರಿ ಎನಿಸುತ್ತದೆ. ಹಳ್ಳಿಗಳಲ್ಲಿ "ವಿಧವೆಯರ ಬಗೆಗೆ 
ಸಣ್ಣದಾಗಿ ಮಾತಾಡಿಕೊಳ್ಳುವ ಗಾಸಿಪ್‌ ಕೇಂದ್ರಗಳೇ ಇರುತ್ತವೆ!' ಎಂಬ ಕಟುಸತ್ಯವನ್ನು 
ಹೇಳಿದ್ದಾರೆ. 


ಈ ಲೇಖನಗಳಲ್ಲಿ ಹವ್ಯಕ ಭಾಷೆ, ಸಂಸ್ಕೃತಿಗಳ ಪರಿಮಳವಿದೆ. ಪ್ರಾದೇಶಿಕತೆಯ 
ಅಧಿಕೃತತೆಯಿದೆ. ಖ್ಯಾತ ಲೇಖಕಿ ಸುನಂದಾ ಬೆಳಗಾಂವ್ಕರರ "ಕಜ್ಜಾಯ'ದ ರುಚಿ 
ನೆನಪಾಗುತ್ತದೆ. ವಿದೇಶಿಯರಿಗೆ ಹಲಸಿನಹಣ್ಣು ವಿಚಿತ್ರವೆನಿಸೀತೇ ಎಂದೂ ಲಹರಿ 
ಹರಿಬಿಟ್ಟಿದ್ದಾರೆ. "ಹೆಸರಿನಲ್ಲೇನಿದೆ ಬಿಡಿ..!' ಲೇಖನ ವಿನೋದ ಪೂರ್ಣವಾಗಿದೆ. ಊರ 
ಹೆಸರುಗಳ ಪಟ್ಟಿ ನೀಡಿ ಭಾಷಿಕ ರೀತಿಯ ವಿಶ್ಲೇಷಣೆಯನ್ನೂ ಕೊಡುತ್ತಿರುವುದು 
ಕುತೂಹಲಕರ. ಸಾಂಸ್ಕ ತಿಕ ಕಾರಣದಿಂದ ಬದಲಾದ ಹೆಸರುಗಳನ್ನು ಉದಾಹರಿಸಿದ್ದಾರೆ. 
ಭೈರುಂಬೆ, ಸ ಸೋಂದಾ ಇತ್ಯಾದಿ. 


ಇನ್ನು "ಮಹಿಳೆಯರದ್ದು ಅಡುಗೆ ಮನೆ ಸಾಹಿತ್ಯ' ಎಂಬ ಮಾತಿಗೆ ಸಿಡಿದೆದ್ದಿದ್ದ ಹಿರಿಯ 
ಲೇಖಕಿ ಗೀತಾ ಕುಲಕರ್ಣಿಯವರ ಕುರಿತಾದ ಲೇಖನದಲ್ಲಿ ಅವರ "ಕುಟುಂಬ ಕಾಳಜಿ' 


ಗುರ್ತಿಸಿದ್ದು ಸರಿಯಾಗಿಯೇ ಇದೆ. 


ಆಕಾಶವಾಣಿಯಲ್ಲಿ ಸಮಯದ ಕಟ್ಟುಪಾಡಿರುವುದರಿಂದ ಚಿತ್ತಡಕವಾಗಿ ಪುಟ್ಟ ಲೇಖನಗಳು 
ಬರೆಯಲ್ಪಟ್ಟಿವೆ. 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦ ೧೫ 


"ಮನೆಗೆದ್ದು ಮಾರು ಗೆಲ್ಲು' 
"ಉಡುಗೊರೆಗಳು ಉಪಯುಕ್ತವಾಗಿರಲಿ' 


ಇಂಥವು ಮೌಲಿಕ ಲೇಖನಗಳು ಅಥವಾ “ಕೇಳು ಬರಹಗಳು'ಗಳು. "ಅನುಭವಗಳು 
ಉಪಾಧ್ಯಾಯನಿದ್ದಂತೆ' ಮುಂತಾದ ಅನಿಸಿಕೆಗಳು ಸರಳವಾಗಿಯೂ ಗಹನವಾಗಿಯೂ ಇವೆ. 


"ದೇಶನೋಡು, ಕೋಶ ಓದು' ಎಂಬ ಮಾತಿನಂತೆ ತಾರಾರವರು ಕರ್ನಾಟಕದ ವಿವಿಧೆಡೆ 
ಸಂಚರಿಸಿ, ತಿಳಿದುದನ್ನು ಓದುಗರೊಂದಿಗೆ ಹಂಚಿಕೊಂಡಿದ್ದಾರೆ. “ಬೆತ್ತಲೆ ಸೇವೆ' ನಡೆಯುತ್ತಿದ್ದ 
"ಚಂದ್ರ ಗುತ್ತಿ' ವೈಜಾರಿಕ ಲೇಖನ. ಉತ್ತರ ಕನ್ನಡದ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು 
ಪರಿಚಯಿಸಿದ್ದಾರೆ. ಇಲ್ಲೂ ಸ್ತೀಪರವಾದ ಹೇಳಿಕೆಗಳನ್ನು ಕಾಣಬಹುದು. ಉದಾ: "ಆಧುನಿಕ 
ಪರಶುರಾಮರಿಗೆ, ತಾಯಿ ತಬ್ಬಲಿ ಮಾಡುವುದೇ ಪರಾಕ್ರಮ!' ಎಂದು 
ಉದ್ದಾರವೆತ್ತಿರುವುದು. 


ಉತ್ತರ ಕನ್ನಡ "ಜಲಪಾತ'ಗಳಿಗೆ ಪ್ರಸಿದ್ಧಇವುಗಳ ಬಗೆಗೆ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. 
ಭಾಗದಿಂದ ಭಾಗಕ್ಕೆ ಲೇಖಕಿಯ ಶೈಲಿ ಬದಲಾದದ್ದನ್ನು ಕಾಣಬಹುದು. ಚಿತ್ರಕ ಭಾಷೆ ಬಳಸಿದ 
ಈ ಭಾಗ ಗಮನಿಸಿ : "ಎರಡು ರೆಕ್ಕೆಗಳಿದ್ದರೆ ಕಣಿವೆಗೆ ಹಾರಿ ಅಲ್ಲಡಗಿರುವ ಕೌತುಕಗಳನ್ನು 
ಕಂಡು ಬಂದು ಉಳಿದವರಿಗೂ ಹೇಳಬಹುದಾಗಿತ್ತೆಂಬ ಆಸೆ ಬರದಿರದು!'. ನಿಶಾನೆಗುಡ್ಡ!) 
ಬ್ರಿಟಿಷರು ಅಲ್ಲಿ ಅಪಾರ ಖನಿಜ ಸಂಪತ್ತಡಗಿರುವ ಸಂಗತಿ ಕಂಡು ಹಿಡಿದಿದ್ದರೆಂಬ 
ಅಂಶವನ್ನೂ, ಔಷಧೀಯ ಸಸ್ಯಗಳ ಅಸ್ತಿತ್ತವನ್ನೂ ಗುರ್ತಿಸಿದ್ದಾರೆ. 


"ಕಾಡು ಪಾಠ'ದಲ್ಲಿ ಕೆಸು, ಬಾಳೆ, ಕಳಲೆ ಮುಂತಾದವುಗಳ ಔಷಧೀಯ ಗುಣಗಳನ್ನು 
ತಿಳಿಸಲಾಗಿದೆ. ಒಂದೆಲಗದ ತಂಬುಳಿ, ಕಾಮಕಸ್ತೂರಿ ಪಾನಕ, ಇವುಗಳ ರುಚಿರತೆ ಸತ್ವ 
ಕುರಿತೂ ಬಣ್ಣಿಸಿದ್ದಾರೆ. 


"ಸವಿ ಸವಿ ನೆನಪು' ಹಳವಂಡದಿಂದ ಕೂಡಿದ ಬರೆಹ. ಸಹ್ಯಾದ್ರಿ ಲೂಟಿಯಾಗುತ್ತಿರುವ 


ಬಗೆಗೂ ಹಳಹಳಿ ಇದೆ. ಒಟ್ಟಾರೆ, ಈ ಲೇಖನಗಳು ಹರಟೆಯಂತಿರದೆ ವೈಚಾರಿಕತೆ ಪಬಂಧ 
ಗುಣವನ್ನೊಳಗೊಂಡಿವೆ. 


9 ಕಮಲಾ ಹೆಮ್ಮಿಗೆ 


೭೨ ಸಂಕ್ರಮಣ ೪೨೨ | ಜುಲೈ-ಆಗಸ್ಟ್‌ ೨೦೧೫ 


ir ಪತತ pn EE aba acicmadkacn ಅಘ ಇರ 7ಸ-*- : 


| ಆಪಸಾತ್‌ | 


ಸಂಕ್ರಮಣ ಸಾಹಿತ್ಯ ಸಮ್ಮೇಳನ, ಸಂಕ್ರಮಣ ಪ್ರಶಸ್ತಿ ಇತ್ಯಾದಿ... 
ES EE ರಾರ ಜಪತ ಜಸ a 


9 ಚಂಪಾ 
ಪ್ರಿಯ ಸಂಗಾತಿಗಳೇ, 
ನಮ್ಮ ನಿಮ್ಮ 'ಸಂಕ್ರಮಣ' ಐವತ್ತರ ಗಡಿ ತಲುಪಿರುವ ಈ ಹಂತದಲ್ಲಿ ನನ್ನ 
“ಚಂಪಾಕಾಲಂ'ನ ಆಚೆ-ಈಚೆ ಒಂದಿಷ್ಟು ವಿಚಾರ ಹಂಚಿಕೊಳ್ಳಬೇಕಾಗಿದೆ. 


ನನ್ನ ಒಂದು ಕನಸು : ಪತ್ರಿಕೆಯ ಈವರೆಗಿನ ಎಲ್ಲ ಸಂಚಿಕೆಗಳನ್ನೂ ಹೇಗಾದರೂ ಮಾಡಿ 
ಈ ಪೀಳಿಗೆಗೆ ತಲುಪಿಸಬೇಕು - ಎಂಬುದು. "ಸಂಕ್ರಮಣ ಸುವರ್ಣ ಸಂಪುಟ'ಗಳ 
ಪ್ರಕಟಣೆಯಿಂದಾಗಿ ಆ ಕನಸಿಗೊಂದು ಚೆಹರೆ ಮೂಡುತ್ತಿದೆ. ಈಗಾಗಲೇ ಮೂರು ಬಂದಿವೆ; 
ನಾಲ್ಕನೆಯದು ಅಚ್ಚಿನಲ್ಲಿದೆ. ೨೦೧೬ರ ಕೊನೆಯೊಳಗೆ ಎಲ್ಲ ಸಂಪುಟ ಹೊರತರುವ 
ಲೆಕ್ಕಾಚಾರ ನನ್ನದು. ಈವರೆಗೆ ದೊರೆತ ಸ್ಪಂದನ-ಪ್ರತಿಕ್ರಿಯೆ ವ್ಯಾಪಕವಾಗಿದೆ. 


ಇನ್ನೊಂದು ಕನಸು : ಕನ್ನಡದ ಅಕ್ಷರ ವಲಯದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಅಧಿಕೃತ 
ಚಂದಾದಾರರನ್ನು, ಅದರ ಮೂರು ಪಟ್ಟು ಓದುಗರನ್ನು ಪಡೆದಿರುವ ಸಾಹಿತ್ಯ ಪತ್ರಿಕೆ 
ಸಂಕ್ರಮಣ. ಈ ಬಳಗವನ್ನು ವರ್ಷಕ್ಕೊಮ್ಮೆಯಾದರೂ ಒಂದೆಡೆ ಸೇರಿಸಬೇಕೆಂಬ ಅನೇಕ 
ವರ್ಷಗಳ ಹಂಬಲ ನನ್ನದು. ಅದೀಗ ಸಾಧ್ಯವಾಗಿದೆ. 


ಇದೇ ವರ್ಷ ಡಿಶೆಂಬರ್‌ ೧೨-೧೩ರಂದು - (ಶನಿವಾರ-ರವಿವಾರ) - ರಾಜಧಾನಿ 
ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಥಮ ಸಂಕ್ರಮಣ ಸಾಹಿತ್ಮ ಸಮ್ಮೇಳನ 
ನಡೆಯಲಿದೆ. ಸಲಹೆ-ಸೂಚನೆಗಳಿಗಾಗಿ ಬಳಗದ ಸಂಗಾತಿಗಳೊಂದಿಗೆ ಮಾತು ಚಾಲೂ 
'ಆಗಿದೆ. ಕಲಾಕ್ಷೇತ್ರದ ಕೆಪ್ಕಾಸಿಟಿ ೧೨೦೦ ಮಾತ್ರ. ಮುಖ್ಯವಾಗಿ ಇದು ಸಂಕ್ರಮಣದ ಹಬ್ಬ; 
ಆದ್ದರಿಂದ ಚಂದಾದಾರರಿಗೆ ಮೊದಲ ಆದ್ಯತೆ. ತಕ್ಷಣ ನೀವು ಮಾಡಬೇಕಾದ್ದು: 


೧. ಪಾಲುಗೊಳ್ಳುವ ಬಗ್ಗೆ ಒಂದು ಕಾರ್ಡು ಬರೆಯಿರಿ : ಹೆಸರು-ವಿಳಾಸ-ಫೋನು 
ನಂಬರು ತಿಳಿಸಿರಿ. (ಸಾಧ್ಯವಿದ್ದರೆ ನಿಮ್ಮ ಚಂದಾ ನಂಬರು : ಅದು ನಿಮಗೆ 
ಬರುತಿರುವ ಸಂಚಿಕೆಯ ಹೊದಿಕೆಯ ಮೇಲೆ, ನಿಮ್ಮ ಹೆಸರಿನ ಹಿಂದೆ, 
ಅಚ್ಚಾಗಿದೆ) ಮರುಟಪಾಲಿನಲ್ಲಿನಿಮಗೆ ನಮ್ಮಿಂದ ಒಂದು ಕಾರ್ಡು ಬರುತ್ತದೆ. 
ಅಂದರೆ ನಿಮಗಾಗಿ ಒಂದು ಕುರ್ಚಿ ಗ್ಯಾರಂಟಿ. 


೨. ರಾಜಧಾನಿಯಲ್ಲಿ ವಸತಿ-ವ್ಯವಸ್ಥೆ ನಿಮ್ಮ ಜವಾಬ್ದಾರಿ. ಬರು-ಹೋಗುವ 
ಖರ್ಚೂ ನಿಮ್ಮದೇ. ಎರಡು ಮದ್ಯಾಣದ ಊಟ, ೩-೪ ಸಲ ಚಾ-ಕಾಫಿ 
ನಮ್ಮ ಹೊರೆ. ಅದಕ್ಕಾಗಿ, ನಾವು ಕೆಲವರು ವಚತಾರಿಸ ಲಷ್ಟುತೆ ಸದ್ಯ 
ಒಂದು ನೂರು ರೂ. ಮಾತ್ರ ಪ್ರತಿನಿಧಿ-ಶುಲ್ಕ ಅಂತ ಕಳಿಸಿರಿ. 


೭೩ 
ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


"ಪ್ರತಿನಿಧಿ'ಗಳಾಗುವವರು (ಮಾಮೂಲಿ ಡಿಡಿ-ಚೆಕ್‌-ಎಂ.ಒ.-ನಗದು : ' 
ಯಾವ ರೀತಿಯಾದರೂ ಸರಿ) ಕಳಿಸಬಹುದು. 


೩. ಬಹಳ ಟೈಟಾಗಿ - (ಅಂದರೆ ಔಪಚಾರಿಕತೆ ಇಲ್ಲದೆ) - ನಡೆಯುವ ಈ 
ಸಮ್ಮೇಳನದಲ್ಲಿ ಎಂಟು ಚಿಂತನ-ಮಂಥನ ಗೋಷ್ಠಿಗಳು. (ಪ್ರತಿಯೊಂದು 
೯೦ ನಿಮಿಷು. ಒಬ್ಬರೇ ವಿಚಾರ ಮಂಡನೆ ಮಾಡುವುದು - ನಂತರ 
ಮೂವರೊಂದಿಗೆ ಸಂವಾದ - ನಂತರ ಸಭಿಕರೊಂದಿಗೆ ಚರ್ಚೆ. ಇಂಥ 
ಗೋಷ್ಠಿಗಳ ನಡುವೆ ಅರ್ಧಗಂಟೆಯ ಅ-೫ ಕವಿಗೋಷ್ಠಿಗಳು : ಮೊದಲು 
ಉದ್ಭಾಟನೆ - ಕೊನೆಗೆ ಉಪಸಂಹಾರ, ಇಷ್ಟೇ. ಗೊತ್ತುವಳಿ-ಪತ್ತುವಳಿ 
ಏನೂ ಇಲ್ಲ. 


೪. "ಸಂಕ್ರಮಣ ಸಾಹಿತ್ಯ ಸಮ್ಮೇಳನ'ಕ್ಕೆ "ಸಮ್ಮೇಳನಾಧ್ಯಕ್ಷರು - ಬೇಕೇ?.. ಈ 
ಕುರಿತು ಸಲಹೆ ನೀಡಿರಿ. “"ಬೇಕು' ಅಂದರೆ ಎಂಥವರನ್ನು, ಯಾರನ್ನು 
ಮಾಡೋಣ? ಅದನ್ನು ಸೂಚಿಸಿರಿ. (ಇದ್ಯಾಕೆ ಅಂದರೆ ಮುಂದಿನ 
ವರ್ಷಗಳಲ್ಲೂಕೂಡ ಪ್ರತಿ ಡಿಸೆಂಬರಿನಲ್ಲಿ ಇಂಥ ಸಮ್ಮೇಳನ ನಡೆಯಲಿವೆ 
- ಕರ್ನಾಟಕದ ನಾಲ್ಕು ಕಂದಾಯ-ವಲಯಗಳ ಯಾವುದಾದರೂ ಊರಿನಲ್ಲಿ 


೫. ನಮ್ಮ ಸಮಕಾಲೀನ ಸಾಂಸ್ಕೃತಿಕ-ರಾಜಕೀಯ-ಸಾಹಿತ್ಕಿಕ ಸವಾಲುಗಳೇ 
ಗೋಷ್ಠಿಗಳ ಮೂಲ ದ್ರವ್ಯ. ಯಾವ ವಿಷಯಗಳ ಬಗ್ಗೆ ಗೋಷ್ಠಿ ಇರಬೇಕು? 
- ಈ ಬಗ್ಗೆ ಕೂಡ ಬರೆಯಿರಿ. ಎಲ್ಲಕ್ರೋಡೀಕರಿಸಿ ಒಂದು ಮೆಟ್ಟಿಗೆ ಬರಲು 
ಅನುಕೂಲ. ಸಪ್ಟೆಂಬರ್‌ ಕೊನೆಯೊಳಗಾಗಿ ನಮ್ಮ ತಯಾರಿ ಮುಗಿಯಬೇಕು. 
ಒಂದು ಗ್ಯಾರಂಟಿ : ನವೆಂಬರ್‌ ಕೊನೆಯ ವಾರದಲ್ಲಿನಮ್ಮ ಸಮ್ಮೇಳನದ 
ಅಧಿಕೃತ ಆಮಂತ್ರಣ ಪತ್ರಿಕೆ ನಿಮ್ಮ ಕೈಯಲ್ಲಿ ಇರುತ್ತದೆ! 


ಇನ್ನೊಂದು ಪ್ರಸ್ತಾಪ : ಜನವರಿ-ಡಿಸೆಂಬರ್‌ ೨೦೧೫ ಅವಧಿಯಲ್ಲಿ ಪ್ರಕಟವಾಗುವ ಐದು 
ಪುಸ್ತಕಗಳಿಗೆ ಐದು 'ಸಂಕ್ರಮಣ ಸುವರ್ಣ ಪ್ರಶಸ್ತಿ' ನೀಡಲಾಗುವುದು - ಸಾಹಿತ್ಯ ಪ್ರಕಾರ 
ಯಾವುದೇ ಇರಬಹುದು. (ಕಾವ್ಯ-ಕತೆ-ಕಾದಂಬರಿ-ಲಲಿತ ಪ್ರಬಂಧ-ವಿಮರ್ಶೆ- 
ಸಂಶೋಧನೆ ಮುಂತಾದವು) ಇಲ್ಲೂ ಕೂಡ "ಸಂಕ್ರಮಣ'ದ ಓದುಗರೇ ತೀರ್ಪುಗಾರರು. 
ಆದ್ದರಿಂದ, ಗೆಳೆಯರೆ, ೨೦೧೫ರ ಜನವರಿ-ಡಿಸೆಂಬರ ಅವಧಿಯ ಕೃತಿಗಳ ಬಗ್ಗೆ ನಿಗಾ 
ಇರಲಿ. (ಪ್ರಶಸ್ತಿ ಪ್ರದಾನ ೨೦೧೬ರ ಸಮ್ಮೇಳನದಲ್ಲಿ ಐದು ಕೃತಿಗಳ ಪೈಕಿ ಒಂದು 
ಅನುವಾದವಾಗಿರುತ್ತದೆ. (ಯಾವುದೇ ಭಾಷೆಯಿಂದ ಕನ್ನಡಕ್ಕೆ). 


ಸದ್ಯ ಇಷ್ಟು ಸಾಕಲ್ಲವೇ? ಮುಂದಿನ "ಆಪಸಾತ್‌' ಮುಂದಿನ ಸಂಚಿಕೆಯಲ್ಲಿ. 


೭೪ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


| ಸಾದರ ಸ್ವೀಕಾರ 


೨೦೧೫ರ ಪ್ರಕಟನೆಗಳು 


'ಛಿಣಿ. 


ಡು 


ಡಿ 


೦೫. 


HE. 


೦೮. 
೦೯. 


CxO, 


೧೧. 


NS. 


೧೩. 


ಸಂಕ್ರ 


— 


ಸಬರದ ಬಸವನ ವಚನಗಳು : ಬಸವರಾಜ ಸಬರದ 
ಸುಂದರ ಸಾಹಿತ್ಯ, ಬೆಂಗಳೂರು - ೧೯ 

ತೇಜಸ್ವಿಯನ್ನು ಹುಡುಕುತ್ತ: ಸಂ.-ಆರ್‌ ದೊಡ್ಡೇಗೌಡ 
ಸಪ್ನ ಬುಕ್‌ ಹೌಸ್‌, ಬೆಂಗಳೂರು - ೦೯ 

ಇಂತಿ ನದಿ (ಕಾವು) : ವಿಜಯಕಾಂತ ಪಾಟೀಲ 
ಲೋಹಿಯಾ ಪ್ರಕಾಶನ, ಬಳ್ಳಾರಿ 


ವಜನು ಕಟ್ಟು (ಸವಿಬಂಧಗಳು) : ವಿಜಯಕಾಂತ ಪಾಟೀಲ 


ಪಲ್ಲವ ಪ್ರಕಾಶನ, ಚನ್ನಪಟ್ಟಣ (ಬಳ್ಳಾರಿ) 

Re Ke hd 
ಹಾಮಾನಾ ನನ್ನ ದೊಡ್ಡಣ್ಣ : ಎಚ್‌. ಎನ್‌. ಈಶ್ವರ 
ಕರ್ನಾಟಕ ಸಂಘ, ಮಂಡ್ಯ 


ಪ್ರೀತಿ ನಲವತ್ತುರೀತಿ-ರಾಗಂ : ಸಂಗ್ರಹ-ಪದ್ಮಶ್ರೀ ರಾಗಂ 


ಪುಷ್ಪ-ದೀಪಿಕಾ ಪ್ರಕಾಶನ, ಬೆಂಗಳೂರು-೫೪ 
ಪಾಪ್‌ಕಾರ್ನ್‌ ಪಾಪಜ್ಜಿ: ಆರ್‌. ಟಿ. ಗುರುಬಸವರಾಜ 
ಶ್ರೀಗುರು ಚರಣೇಶ್ವರ ಪ್ರಸಾರಾಂಗ, ನಂದಿಪುರ (ಬಳ್ಳಾರಿ) 
© 
ತನು ಮನು ಪ್ರಕಾಶನ, ಮೈಸೂರು-೨೩ 
ಸಂತೆಯೊಳೆಗಣ ಸಂತ : ಮಾನಸ 
ಸಮಾಜಮುಖಿ ಸಿದ್ಧಲಿಂಗಯ್ಯ : ಮಾನಸ 
9 ಶ್ಯ 
ಕಿಬ್ಬದಿಯ ಕೀಲುಳುಕಿ (ಸಣ್ಣಕತೆ) : ಚನ್ನಪ್ಪ ಅಂಗಡಿ 
ಪಲ್ಲವ ಪ್ರಕಾಶನ, ಚನ್ನಪಟ್ಟಣ (ಬಳ್ಳಾರಿ) 
ರಾಜೀವ ಕಾವ) : ಎಚ್‌. ಎಸ್‌. ಮುದ್ದೇಗೌಡ 
ಪಾಪು ಪ್ರಕಾಶನ, ಮಂಡ್ಯ 
ಇನ್ನೊಂದು ಗೃಹ (ಸಣ್ಣಕತೆ) : ಹರಿಯಪ್ಪ ಪೇಜಾವರ 
ಸೋಮಯಾಜಿ ಪ್ರಕಾಶನ, ಸಾಲಿಗ್ರಾಮ (ಉಡುಪಿ) 
ಕರಿನೀರು (ಕಾದಂಬರಿ) : ಲತಾಗುತ್ತಿ 
ಅಂಕಿತ ಪುಸ್ತಕ, ಬೆಂಗಳೂರು-೪ 


ಣ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ರೂ. 


ರೂ. 


೧೦೦ 


೨೫೦ 


೫೦ 


» (೦೦ 


* ೧೧೮ 


ಜಡಿ 


ವಿ೯ 


೧೪. 


೧೫. 


೧೬. 


೧೯. 
೨೦. 
೨೧. 


ಪಿಪಿ. 


ಓತಿ 


ಸಂಗೊಳ್ಳಿ ರಾಯಣ್ಣ-ಚರಿತ್ರೆ-ಸಂಶೋಧನೆ : ಜ್ಯೋತಿ ಹೊಸೂರ 


ಕಾಲಗತಿ ಪ್ರಕಾಶನ, ರಾಯಬಾಗ (ಬೆಳಗಾವಿ) ರೂ. ೨೪೦ 
ಎದೆಯಾಳದ ಸತ, (ಕಾವು : ನರಸಿಂಹ ಪರಾಂಜಪೆ 

ಸಮಾಜ ಪುಸ್ತಕಾಲಯ, ಧಾರವಾಡ-೧ ರೂ. ೬೦ 
ಬಾಳಾಟ (ಸಣ್ಣಕತೆ): ಬಸವರಾಜು ಕುಕ್ಕರಹಳ್ಳಿ 

ಭಾರತೀ ಪ್ರಕಾಶನ, ಮೈಸೂರು-೯ ರೂ. ೭೦ 
ಹೆಣ್ಣ ತಲೀಮ್ಮಾಲ ಕಾಲಿಟ್ರ (ಕಾದಂಬರಿ) : ಕೃಷ್ಣಮೂರ್ತಿ ಕುಲಕರ್ಣಿ 
ಜಯಕೃಷ್ಣ ಪ್ರಕಾಶನ, ಬನ್ನಿಕೊಪ್ಪ (ಗದಗ) ರೂ. ೬೦ 
ಬುದ್ಧಿಜೀವಿಯ ಭೋಗಪಟದಿ ಕಾವ) : ಎಚ್‌.ಬಿ.ಎಲ್‌. ರಾವ್‌ 

ಕನ್ನಡ ಸಾಹಿತ್ಯ ಪರಿಷತ್ತು, ಮುಂಬ -೪೦೦ ೭೦೩ ರೂ. ೧೦೦ 


6 
ಚತುರ್ಮುಖ ಪ್ರಕಾಶನ, ಬೆಂಗಳೂರು-೧೯ 
ನೈಂಟಿ (ಚುಟುಕ) : ಅಶೋಕ ಕುಮಾರ ಡಿಸಲೆ ರೂ. ೫೦ 
ತಳಿರು ತೋರಣ (ಕಾವ) : ನಾಗರತ್ನ ಚಂದ್ರಶೇಖರ ರೂ. ೬೦ 
ದ್ರೌಪದಿಯ ತಾಪತ್ರಯಗಳು (ಪ್ರಬಂಧ : ನಾಗರತ್ನ ಚಂದ್ರಶೇಖರ ರೂ. ೯೦ 
ಬ 
ಅನುಸಂಧಾನ (ಪ್ರಬಂಧಗಳು) : ಬಾಬು ಶಿವ ಪೂಜಾರಿ 
ಬಿಲ್ಲವ ಜಾಗೃತಿ ಬಳಗ, ಮುಂಬಯಿ ರೂ. ೧೧೦ 
6 
ಲಿಂಗಾಯತ ಅಧ್ಯಯನ ಸಂಸ್ಥೆ ಗದಗ 
ವೀರೇಂದ್ರ ಪಾಟಲ : ಸಿದ್ದಮ್ಮ ಕಂಚೂರ 
ಮೈಲಾರ ಸಿದ್ದಮ್ಮ : ಸಂಕಮ್ಮ ಸಂಕಣ್ಣನವರ 
ಮುದೇನೂರ ಸಂಗಣ್ಣ: ಕೋರಗಲ್‌ ವಿರೂಪಾಕ್ಷಪ್ಪ 
ಜಿ. ಎಸ್‌. ಮಾನ್ವಿ : ಅಂದಾನಪ್ಪ ವಿಭೂತಿ 
ಬ.ಗಿ. ಯಲ್ಲಟ್ಟಿ : ಜಯವಂತ ಕಾಡದೇವರ 
ಶಿವಾನಂದ ಜಗದ್ಗುರುಗಳು : ಜಿ. ಟಿ. ಹಳ್ಕಾಳ 
ಮರಿಕಲ್ಲಪ್ಪಮಲಶೆಟ್ಟಿ : ಬಾಳಣ್ಣ ಶೀಗಿಹಳ್ಳಿ 
ಶಾಂತೇಶ ಪಾಟೀಲ : ಎಲ್‌. ಎಲ್‌. ನಾಗೂರ 
ಲೀಲಾವತಿ ತೋರಣಗಟ್ಟ : ಶ್ರೀರಾಮ ಇಟ್ಟಣ್ಣವರ 


ರಿನ ॥ | 


೩೦ 


ಸಂಕ್ರಮಣ ೪೨೨/ ಜುಲೈ-ಆಗಸ್ಟ್‌ ೨೦೧೫ 


೩೨. ಇಚ್‌. ಎನ್‌. ಹೂಗಾರ: ಚಂದ್ರಶೇಖರ ವಸ್ತದ 

೩೩. ಬಸವರಾಜ ಹೊಸಮನಿ : ಬಸವರಾಜ ಜಗಜಂಪಿ 

೩೪. ಬ.ಗಂ.ತುರಮರಿ : ಪ್ರಕಾಶ ಗಿರಿಮಲ್ಲನವರ 

೩೫. ಪುಟ್ಟರಾಜ ಗವಾಯಿಗಳು : ರಮೇಶ ಕಲ್ಲನಗೌಡ 

೩೬. ಹಣ್ಮ್ಮಖಪ್ಪಅಂಗಡಿ : ಎಸ್‌. ಸಿ. ಹಿರೇಮಠ 

೩೭. ಕೆ. ಆರ್‌. ಲಿಂಗಪ್ಪ: ಕೆ. ಎಂ. ರೇವಣ್ಣ 

೩೮. ಕಿತ್ತೂರ ಸಂಸ್ಥಾನ ಸಾಹಿತ್ಯ-೩ : ಸಂ : ಎಂ.ಎಂ. ಕಲಬುರ್ಗಿ 

೩೯. ಆತ್ಮಕತೆ: ಸಂಗಮ್ಮ ಕರವೀರಶೆಟ್ಟಿ 

9 

೪೦. ಒಂದು ಹೆಣದ ಸುತ್ತಮುತ್ತ (ಣ್ಣಕತೆ) : ವೀರಭದ್ರಕೌದಿ 
ಅಜೇಯ ಪ್ರಕಾಶನ, ಬೈಲಹೊಂಗಲ 

೪೧. ಮುತ್ತುಮಲಿಗೆ (ಕಾವು : ಸದಾನಂದ ನಾರಾವಿ 
ಅರೆಹೊಳೆ ಪ್ರತಿಷ್ಠಾನ, ಬಿಜೆ, ಮಂಗಳೂರು 

೪೨. ಒಂಟ ಹಕ್ಕಿಯ ಉಲಿ (ಕಾವು : ರವೀಂದ್ರ ಕತ್ತಿ 
ರವೀಂದ್ರ ಪ್ರಕಾಶನ, ನಾಗಣಾಪುರ (ಬಾಗಲಕೋಟೆ) 

೪೩. ಗಾಳಿ ಜೋಗುಳ ಕಾವು : ಅಕ್ಷರ್‌ ಸಿ. ಕಾಲಿಮಿರ್ಚಿ 
ಕನ್ನಡ ಮೈತ್ರಿ ಪ್ರಕಾಶನ, ಭಾಗ್ಯನಗರ (ಕೊಪ್ಪಳ) 


ಲಲ ಲ 


೪೪. ಮಕ್ಕಳ ರಾಜ್ಯ ಕಾವು : ವೈ.ಬಿ. ಎಚ್‌. ಶಿವಯೋಗಿ 
ವೈ.ಬಿ.ಎಚ್‌. ಪ್ರಕಾಶನ, ಟಿ. ದಾಸರಹಳ್ಳಿ, ಬೆಂಗಳೂರು-೫೭ 


ರೂ. 


ರೂ. 


೪೫. ಆಸ್ಪತ್ರೆಯಲ್ಲಿಐವತ್ತನಾಲ್ಕು ದಿನಗಳು : ಶಿವರಾಮು ಕಾಡನಕುಪ್ಪೆ 


ಸಂವಹನ, ಶಿವರಾಂ ಪೇಟೆ, ಮೈಸೂರು-೦೧ 

೪೬. ತಿಳಿನೀರು ಾವ) : ಆನಂದ ಏಣಗಿ 
ಶ್ರೀಸಾಯಿ ಪಬ್ಲಿಕೇಶನ್‌, ಗದಗ 

೪೭. ಹೊರಬಾಡು (ಸಣ್ಣಕತೆ) : ಸಂತೋಷ ಗುಡ್ಡಿಯಂಗಡಿ 
ಬಳಗ, ಮೈಸೂರು - ೧೭ 

೪೮. ' ನಾನು, ನೀನು ಮತ್ತುದೇವರು : ಎಚ್‌. ಬಿ. ವಾಲೀಕಾರ 
ಸಪ್ನ ಬುಕ್‌ ಹೌಸ್‌, ಬೆಂಗಳೂರು - ೯ 

೪೯. ತಲ್ಲಣ ಅಂಕಣ) : ಎಸ್‌. ಮಾಲತಿ, ಸಾಗರ 
ಬಂಡಾಯ ಪ್ರಕಾಶನ, ಹೊನ್ನಾವರ (ಉ.ಕ. 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ರೂ. 


ರೂ. 


ರೂ. 


ರೂ. 


ರೂ. 


೩೦ 
೩೦ 
೩೦ 
೩೦ 
೩೦ 
೩೦ 
೩೦ 
೩೦ 


TOR 


೬೫ 


೮೦ 


೧೦೦ 


೮೦ 


೧೦೦ 


೧೯೫ 


೧೫೦ 


೫೧. 


೫೪. 


೫೫. 


೫೬. 


LO. 


೬೧. 


ಓವಿ. 


೬೩, 


೬೪, 


೭೮ 


ಹಿಂದೂಗಳಲ್ಲದ ಹಿಂದೂಗಳು : ಹಾರೋಹಳ್ಳಿ ರವೀಂದ್ರ 


ದಿನ ಪ್ರಕಾಶನ, ಮೈಸೂರು - ವಿ೬ ರೂ. ೧೨೫ ) 


ಚಿಗುರೊಡೆದ ಮರ (ಕಾವು : ಕಟಾವೀರನಹಳ್ಳಿ ಜನ್ನಪ್ಪ 


ವಿದ್ಯಾ ಪ್ರಕಾಶನ, ಬೆಂಗಳೂರು - ೧೦೨ ರೂ. ೭೫ 
ಹೆಜ್ಜಿಮುಳಗ್ಯಾವು (ಕಾವ) : ಆರ್‌. ಸಿ. ಚಿತ್ತವಾಡಗಿ 
ಅರುಣಾನೇತ್ರ ಪ್ರಕಾಶನ, ಸಿರೂರು (ಬಾಗಲಕೋಟೆ) ರೂ. ೬೦ 


ಕೂಡಿಬಂದ ಮಾಂಗಲ್ಯ ನಾಟಕ) : ವಾಯ್‌. ಕೆ. ಹನಸಿ 

ರೇವಂತ ಪ್ರಕಾಶನ, ಸಂಕದಾಳ (ನರಗುಂದ-ಧಾರವಾಡ) ರೂ. ಆಂ 
ಲಕ್ಕುಂಡಿಯ ಬಸದಿಗಳು : ಅಪ್ಪಣ್ಣಎಸ್‌ ಹಂಜೆ 

ವಿದ್ಯಾಶ್ರೀ ಪ್ರಕಾಶನ ಅಳಗವಾಡಿ (ಬೆಳಗಾವಿ) ರೂ. ೧೫೦ 
ಸಾಲುಮರದ ತಿಮ್ಮಕ್ಕ: ಇಂದಿರಮ್ಮ ಬೇಲೂರು 

ಸಾ.ಮ. ಇಂಟರ್‌ನ್ಯಾಶನಲ್‌ ಫೌಂಡೇಶನ್‌, 


ಬೇಲೂರು (ಹಾಸನ) ರೂ. ೧೮೦ ' 
ಕುಮುದಾಳ ಭಾನುವಾರ (ಕಾವು : ಅಮಿತಾ ಭಾಗವತ್‌ 

ಕ.ಸಾ.ಪರಿಷತ್ತು, ಮಹಾರಾಷ್ಟ್ರ ಘಟಕ, ಮುಂಬಯಿ ರೂ. ೧೦೦ 
ಏಕೇಶ್ವರ ಶೇಷಯ್ಯ: ಜಿ. ಎನ್‌. ಉಪಾಧ್ಯ 

ಕ.ಸಾ.ಪ. ಮಹಾರಾಷ್ಟ್ರ ಘಟಕ, ಮುಂಬಯಿ ರೂ. ೧೦೦ 
ಪ್ರತಿಭಾ ಸಂಪನ್ನ : ರೋಹಿದಾಸ ನಾಯಕ ಅಭಿನಂದನೆ 

ಸಂ: ಪಿ. ಆರ್‌. ನಾಯ್ಕ, ಕುಮಟಾ (ಉ.ಕ.) ರೂ. ೩೫೦ 


ಕರ್ನಾಟಕ-ಮಹಾರಾಷ್ಟ್ರದ ದೇವಾನುದೇವತೆಗಳು : ಮೇಧಾ ಕುಲಕರ್ಣಿ 
ಕನ್ನಡ ಅಧ್ಯಯನ ವಿಭಾಗ, ಮುಂಬಯಿ ವಿ.ವಿ., ಮುಂಬಯಿ ರೂ. ೩೦೦ 
ನಾಕು ಏಕಾಂಕ ನಾಟಕಗಳು : ಬಸವರಾಜ ಸಬರದ 

ಸಿದ್ಧಲಿಂಗೇಶ್ವರ ಪ್ರಕಾಶನ, ಕಲಬುರಗಿ ರೂ. ೫೫ 
ಕಂಪನಿ ನಾಟಕ ಅರ್ಥಾತ್‌ ವೃತ್ತಿರಂಗಭೂಮಿ : ಪ್ರಕಾಶ ಗರುಡ 


ಯಾಜಿ ಪ್ರಕಾಶನ, ಹೊಸಪೇಟೆ ರೂ. ೨೬೦ ' 


ಆಧುನಿಕ ಕನ್ನಡ ಸಾಹಿತ್ಯ ಮತ್ತು ಸ್ತ್ರೀವಾದ : ಸಂ-ಪ್ರಸನ್ನಕುಮಾರ 
ಸೇಕ್ರೆಡ್‌ ಹಾರ್ಟ್‌ ಪ್ರ.ದ.ಮ. ಕಾಲೇಜು, ಬೆಂಗಳೂರು-೭೫ ರೂ. ೧೦೦ 
ಸಮಗ್ರ ಕರ್ನಾಟಕ ಪ್ರದೇಶ ಮತ್ತುವಿಶ್ಚ ಕನ್ನಡಿಗರು : ಕುಂಬಾ ಸದಾಶಿವಪ್ಪ 


ಶ್ರೀಮಾಲತೇಶ ಪ್ರಕಾಶನ, ಹರಪನಹಳ್ಳಿ (ದಾವಣಗೆರೆ) ರೂ. ೪೦೦ 
God Bless Our Sweet Home : 0. R. Amaranatha 
ಅಭಿರುಚಿ ಪ್ರಕಾಶನ, ಶಿವಮೊಗ್ಗ ರೂ. ೫೦ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


1.114.1.11..1.೫ 118183 EE 


4 


೬೫. 
ake 


ಲ 


೭೮. 


28 


೮೦. 


೮೧. 


9 
ಲಡಾಯಿ ಪ್ರಕಾಶನ, ಗದಗ 
ಸಾಕಾರದತ್ತಸಮಾನತೆಯ ಕನಸು : ಸಂ-ಪ್ರೀತಿ ಶುಭಚಂದ್ರಸುಮನಾ ರೂ. ೧೨೦ 
ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ : ಎಚ್‌. ಎಸ್‌. ಅನುಪಮಾ ರೂ. ೬೦ 
9 
ಪಟೇಲ ಪಬ್ಬಕೇಶನ್ಸ್‌, ಬೆಂಗಳೂರು-೫೨ 
ಕೃಷ್ಣಸಿರಿ (ವೂಡೇ ಪಿ. ಕೃಷ್ಣಅಭಿನಂದನ ಗ್ರಂಥ): 


ಸಂ-ಮೀರಾಸಾಬಿಹಳ್ಳಿ ಶಿವಣ್ಣ/ ಮುದ್ದವೀರಪ್ಪ ರೂ. ೬೦೦ 
ಬೆಳ್ಳಕ್ಕಿ ಸಾಲು : ವೂಡೇ. ಪಿ. ಕ್ಡ ಷ್ಣ ರೂ. ೮೦ 
ನದಿಯಂತೆ ನೆನಪು : ವೂಡೇ. ಪಿ. ಕೃಷ್ಣ! ವಿನಯ ಭಟ್‌ ರೂ. ೮೦ 


Beyond the Boundaries : Wooday P. Krishna ರೂ. ೩೦೦ 
೨ 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಕುವೆಂಪು-ಯುಗದ ಕವಿ : ಜಿ.ಎಸ್‌. ಆಮೂರ ರೂ. ೧೫೦ 
ಸೊನಾಟಾ (ನಾಟಕ) : ಮಹೇಶ ಎಲಕುಂಚವಾರ / ಕಾರ್ನಾಡ ರೂ. ೫೦ 
ಮೂರು ಹೆಜ್ಜೆ ಭೂಮಿ (ಕಾದಂಬರಿ) : ಜನಾರ್ಧನ ಭಟ್‌ ರೂ. ೨೫೦ 


ಮಲಾಲಾ ಅಲ್ಲಾ (ನಾಟಕ) : ಬೊಳುವಾರು ರೂ. ೭೦ 
ಅನಾರೋಗ್ಯವೇ ಭಾಗ್ಯ (ಲಲಿತ ಪ್ರಬಂಧ) : ಚಂಪಾ ರೂ. ೧೩೦ 
ಅದ್ಕಾ (ಚಿತ್ರಣ) : ಪುಸ್ತಲತಾ ದೇಸಾಯಿ ರೂ. "2೦ 


ಎಷ್ಟು ಕಾಡತಾವ ಕಬ್ಬಕ್ತೀ (ನೀಳ್ಗತೆ) : ರಾಘವೇಂದ್ರ ಪಾಟೀಲ ರೂ. ೧೩೦ 


ಕ್ಕು 
ಸ್ವೀಕೃತಿ (ಆಮೂರ ವಿಮರ್ಶೆ) : ಸಂ-ಜಿ.ಎಂ. ಹೆಗಡೆ 
ಸಾಹಿತ್ಯ ಪ್ರಕಾಶನ, ಹುಬ್ಬಳ್ಳಿ ರೂ. ೪೫೦ 
ಕಾಡುವ ಕೃಷ್ಣನ ಕೊಳಲು (ಠಾವು: "ಭುವಿ' 
ಭಾವಪುಷ್ಪ ಪ್ರಕಾಶನ, ಬೆಳಗಾವಿ ರೂ. ೮೦ 
ನೆಲದ ನಕ್ಷತ್ರಗಳು (ಠಾವು : ಪ್ರಕಾಶ ಕೋಟಿನತೋಟ 
ಸ್ಫೂರ್ತಿ ಪ್ರಕಾಶನ, ಕೌಜಲಗಿ, ಬೆಳಗಾವಿ ರೂ. ೫೦ 
ಮುಳ್ಳು ಜಾಜಿ (ಕಾವು : ಆರ್‌. ಕೆ. ಕುಲಕರ್ಣಿ 
ಅಜಯ ಪ್ರಕಾಶನ, ವಿಜಯಪುರ ರೂ. ೭೫ 


ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ ೭೯ 


ಕನ್ನಡ ಸಾಹಿತಿಗಳ ಮಾಹಿತಿ : ಪರಿಷ್ಕೃತ ಆವೃತ್ತಿ: ೨೦೧೬ 


ಕನ್ನಡ ಅಕ್ಷರ ಲೋಕದ ಅತ್ಯಂತ ಉಪಯುಕ್ತಕೈಪಿಡಿಯಾಗಿರುವ ಸಂಕ್ರಮಣ ಪ್ರಕಾಶನದ 
ಕನ್ನಡ ಸಾಹಿತಿಗಳ ಮಾಹಿತಿಯ ಮತ್ತೊಂದು ಪರಿಷ್ಕೃತ ಆವೃತ್ತಿ ತಯಾರಾಗುತ್ತಿದೆ. 


೫ ೨೦೧೦ರ ಆವೃತ್ತಿಯಲ್ಲಿ ದಾಖಲಾದ ಬರಹಗಾರರು, ೨೦೧೦-೧೫ರ 
ಅವಧಿಯಲ್ಲಿ ಹೊರತಂದ ಕೃತಿಗಳ ವಿವರಗಳನ್ನು, ತಮ್ಮ ವಿಳಾಸ/ಫೋನ್‌ 
ನಂಬರಿನಲ್ಲಾದ ಬದಲಾವಣೆಗಳನ್ನು ತಿಳಿಸಬೇಕು. 


> ಲಭ್ಯವಿರುವ ಎಲ್ಲಾವಿಳಾಸಗಳಿಗೂ ಪತ್ರ ಬರಲಿವೆ. (ನಮ್ಮ ಚಂದಾದಾರರಿಗೆ 
ಮಾತ್ರ ಪ್ರತ್ಯೇಕ ಪತ್ರ ಇಲ್ಲ, ಅವರಿಗೆ ಈ ಪ್ರಕಟನೆಯೇ ಒಂದು ಪತ್ರವಿದ್ದಂತೆ) 
೧೫-ಡಿಸೆಂಬರ್‌-೨೦೧೫ರೊಳಗಾಗಿ ಮಾಹಿತಿ ಕಳಿಸಿರಿ. 


ME Ce ಎ7ಂಂ್ಟ್ರ ಮಾ 
ಮಾಹಿತಿಯ ನಮೂನೆ 


ವಾಡಿಕೆಯ ಹೆಸರು (ಕಾವ್ಯನಾಮ) 


ಹುಟ್ಟಿದಹಾರೀಖು:.......... ಹಾ ಹುಟ್ಟಿದ ಊರು / ತಾಲೂಕು | ಜಿಲ್ಲೆ 
ಶೈಕ್ಷಣಿಕ ಸಾಭನಿ ಜತ್ತಿ ಗವಿ ಒಜಾ ಜ್ನ 


ಸಾಹಿತ್ಯ ಪ್ರಕಾರ - ಶೀರ್ಷಿಕೆಗಳು (ಪ್ರಕಟಿತ) 


ಪಿ.ಎಚ್‌.ಡಿ. ಥೀಸಿಸ್‌ ವಿಷಯ 


96990666606 6160404000000 eee eee eee eee eee eee 


ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಇತ್ಯಾದಿ 


eee eee eee 


# ಅಂಚೆ ವಿಳಾಸ (ಪಿನ್‌ಕೋಡ್‌) 
ಫೋನು ....(| ಇಟು] ಮೊಬೈಲ್‌ ಮಿಯ ಇ 
ಜಡ ಸಯ ಸೂ ಬಾವಾ 4) sp ಜ್‌  ಹಜಟಒ ೂಭೂ ಜಂ ' 


೮೦ ಸಂಕ್ರಮಣ ೪೨೨ / ಜುಲೈ-ಆಗಸ್ಟ್‌ ೨೦೧೫ 


ಈರಪ್ಪಎಂ. ಕಂಬಳಿ 

ಮೊ: ೯೮೮೦೧ ೫೮೧೪೭ 
ಡಾ. ಪ್ರಕಾಶ ಹಲಗೇರಿ 

ಮೊ: ೯೯೮೬೩ ೮೦೫೩೦ 
ಗಂಗಾಧರ ಹಿರೇಗುತ್ತಿ 

ಮೊ: ೯೯೦೨೦ ೪೩೪೪೧ 
ನೆಲ್ಲಿಕಟ್ಟೆ ಎಸ್‌. ಸಿದ್ದೇಶ್‌ 

ಮೊ: ೯೪೮೧೪ ೧೬೯೮೯ 
ಡಾ. ಎಸ್‌. ವಿ. ಪ್ರಭಾವತಿ 
ಮೊ: ೯೪೪೮೭ ೦೯೯೬೦ 
ಡಾ. ಮಮತಾ ರಾವ್‌ 

ಮೊ: ೦೯೭೩೯೧ ೮೦೦೧೯ 
ಡಾ. ಕಾ. ವೆಂ. ಶ್ರೀನಿವಾಸ ಮೂರ್ತಿ 
ಮೊ: ೯೩೪೩೮ ೭೮೩೬೮ 
ಡಾ. ವ್ಹಿ ಜಿ. ಪೂಜಾರ 

ಮೊ: ೯೪೪೮೮ ೧೩೦೨೫ 
ಸಿ. ವಿ. ಶ್ರೀಧರ ಮೂರ್ತಿ 
ಮೊ: ೯೮೮೦೪ ೫೧೬೬೧ 
ಹೆಚ್‌. ಆರ್‌. ಸತೀಶ್‌ 

ಮೊ: ೯೦೩೬೬ ೨೭೧೨೯ 
ಚನ್ನಪ್ಪ ಅಂಗಡಿ ಬಮ್ಮನಹಳ್ಳಿ 
ಮೊ: ೯೪೪೮೩ ೨೭೭೮೩ 
ಡಾ. ಕಮಲಾ ಹೆಮ್ಮಿಗೆ 

ಮೊ: ೦೯೪೪೮೬ ೧೯೭೦೯ 
ಅಮಿತಾ ಭಾಗವತ್‌ 

ಮೊ: ೦೯೮೧೯೩ ೨೪೨೮೪ 
ಜಯರಾಮ ಹೆಗಡೆ 


ನೇ. ಭ. ರಾಮಲಿಂಗ ಶೆಟ್ಟಿ 


ಅಪ್ಪಾಸಾಹೇಬ ಅಲಿಬಾದಿ 
ಮೊ: ೯೪೪೮೬ ೩೬೧೭೫ 
ಡಿ. ಬಿ. ರಜಿಯಾ 

ಮೊ: ೯೮೮೬೦ ೬೪೪೪೪ 


ಗುರುಮೂರ್ತಿ ಪೆಂಡಕ್ಕೂರ 


ಧರಣೇಂದ್ರ ಕುರಕುರಿ 
ಮೊ: ೯೪೪೮೪ ೦೮೬೧೦ 


ಡಾ. ಹನುಮಗೌಡ ಸಿ. 
ಮೊ: ೯೯೦೦೭ ೬೯೦೮೫ 


| ನಮ್ಮ ಲೇಖಕರು | 


ಉಪನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ, ವಿಶ್ವೇಶ್ವರಯ್ಯ 
ಕೇಂದ್ರ, ಪೋಡಿಯಂ ಬ್ಲಾಕ್‌, ಬೆಂಗಳೂರು - ೦೧ 

ಕನ್ನಡ ವಿಭಾಗ, ಸ.ಪ್ರ.ದ. ಕಾಲೇಜು-ಸ್ನಾತಕೋತ್ತರ 

ಕೇಂದ್ರ, ದಾವಣಗೆರೆ - ೫೭೭ ೦೦೪ 

ಸಂಪಾದಕರು, ಕರಾವಳಿ ಮುಂಜಾವು-ದೈನಿಕ, ಕುಟಿನೋ 
ರೋಡ್‌, ಕಾರವಾರ (ಉ.ಕ.) - ೫೮೧ ೩೦೧ 

ಕನ್ನಡ ಬಾರತಿ, ಕುವೆಂಪು ವಿ. ವಿ. ಶಂಕರಘಟ್ಟ 

(ಶಿವಮೊಗ್ಗ) - ೫೭೭ ೪೫೧ 

8 ೩೦೧, ಮಹಡಿ-೩, ಪಲ್ಲವ ಟೆರೆಸ್‌, ಜಯನಗರ ಬ್ಲಾಕ್‌-೬ 
ಬೆಂಗಳೂರು ೫೬೦ ೦೮೨ 

*ಬಿ-೪೦೩, ಮುಗ್ಧ ಅಪಾರ್ಟ್‌ಮೆಂಟ್‌, ಸಾಯಿಬಾಬ ನಗರ 
ಬೋರಿವಿಲಿ (ಪಶ್ಚಿಮ), ಮುಂಬೈ -೪೦೦ ೦೯೨ 

8 ೯೬೫, ಅಕ್ಷರ, ಮೇನ್‌-೧, ಚಿನ್ನಣ್ಣ ಬಡಾವಣೆ 

ಕಾವಲು ಬೈರಸಂದ್ರ, ಬೆಂಗಳೂರು - ೫೬೦ ೦೩೨ 

೫ ೧೫೦, ಬ್ಲಾಕ್‌-೨, ಕ್ರಾಸ್‌-೫, 8//5, ಬಿಡಿಎ ಲೇಔಟ್‌ 
ಜೆ.ಪಿ. ನಗರ, ಹಂತ-೮, ಬೆಂಗಳೂರು-೭೬ 

# ೧೨೨, ಸಿರಿಮನೆ, ಮೇನ್‌-೧, ಕ್ರಾಸ್‌-೮ 

ಕೆಸರೆ ಹಂತ-೩, ಮೈಸೂರು ೫೭೦ ೦೦೭ 

ಸ.ಕಿ.ಪ್ರಾ. ಶಾಲೆ, ಕರೆಕಲ್‌ ಕ್ಕಾಂಪ್‌-೫೮೩ ೨೩೫ 
(ಗಂಗಾವತಿ-ಕೊಪ್ಪಳ) 

8 ೧೪-ಎ/೮೫, ಕಾಯಕ, ಕ್ರಾಸ್‌-೫, ಕುಮಾರೇಶ್ವರ ನಗರ 
ಪಿ.ಬಿ. ರಸ್ತೆ, ಧಾರವಾಡ - ೫೮೦ ೦೦೮ 

ದೂರದರ್ಶನ ಕೇಂದ್ರ, ಕಡುಪನಕನ್ನು 

ತ್ರಿವೇಂದ್ರಂ - ೪೩ (ಕೇರಳ) 


 # ೫-೬, ಕಲ್ಪತರು, ೧೨೬೩-ಬಿ, ಪ್ರಭಾದೇವಿ 


ಮುಂಬೈ - ೪೦೦ ೦೨೫ 

ಎಲ್‌.ಐ.ಸಿ. ಹಿಂಭಾಗ, ಯೋಗಮಂದಿರ ರಸ್ತೆ 

ಶಿರಸಿ (ಉ.ಕ.) ೫೮೧ ೪೦೧ 

8೫/೭, ಅಪ್ಪ, ಮೇನ್‌-೧೧, ಅನಂತಮೂರ್ತಿ ಲೇಔಟ್‌, 
ಕಾಳಪ್ಪ ಬಡಾವಣೆ, ಶ್ರೀನಗರ, ಬೆಂಗಳೂರು - ೫೦ 
ಶಾಂತಿನಿಕೇತನ, ಜಯನಗರ, ಕ್ಲಬ್‌ ರಸ್ತೆ 

ಅಥಣಿ (ಬೆಳಗಾವಿ) - ೫೯೧ ೩೦೪ 

೦0. ಪ್ರೊ. ಫಕ್ರುದ್ದೀನ್‌, ಎಸ್‌.ಐ.ಟಿ. 

ತುಮಕೂರು ೫೭೨ ೧೦೩ 

೫ ೪೦೧, ಬಾಲಾಜಿ ಎಲೈಟ್‌, ಮೇನ್‌-೨೪ 

ಎಚ್‌.ಎಸ್‌.ಆರ್‌. ಲೇಔಟ್‌-॥, ಪರಂಗಿ ಪಾಳ್ಯ, ಬೆಂಗಳೂರು-೧೦೨ 
# ೩, ಉದಾಸಿ ನಗರ, ಶಿರಸಿ (ಉ.ಕ.) ೫೮೧ ೪೦೨ 


ಸಮಾಜಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ 
ಧಾರವಾಡ - ೫೮೦ ೦೦೩ 


50th YEAR SANKRAMANA: PERIODICAL 
OF PUBLICATION 


REGD. WITH THE REGISTRAR OF NEWSPAPERS FOR INDI 
VIDE RNI No. 29730/76 


EDITOR: CHANDRASHEKHAR PATIL 


Vol. 50 : No. 04 July - August 2015 


ಈರಪ್ಪ ಎಂ. ಕಂಬಳಿ 
ಅಮಿತಾ ಭಾಗವತ್‌ 
ಪ್ರಕಾಶ ಹಲಗೇರಿ 
ಜಯರಾಮ ಹೆಗಡೆ 
ನೇ. ಭ. ರಾಮಲಿಂಗ ಶೆಟ್ಟ 
ಅಪ್ಪಾಸಾಹೇಬ ಅಲಿಬಾದಿ 
ಗಂಗಾಧರ ಹಿರೇಗುತ್ತಿ 
ನೆಲ್ಲಿಕಟ್ಟೆ ಎಸ್‌. ಸಿದ್ದೇಶ್‌ 
ಡಿ. ಬಿ. ರಜಿಯಾ 
ಎಸ್‌. ವಿ. ಪ್ರಭಾವತಿ 
ಮಮತಾ ರಾವ್‌ 
ಮಂದರಪು ಹೈಮವತಿ 
ಗುರುಮೂರ್ತಿ ಪೆಂಡಕೂರ 
ಧರಣೇಂದ್ರ ಕುರಕುರಿ 
ಹನಮಗೌಡ ಸಿ. 
ಕಾ. ವೆಂ. ಶ್ರೀನಿವಾಸಮೂರ್ತಿ 
ವ್ಹಿ ಜಿ. ಪೂಜಾರ 
ಸಿ. ವಿ. ಶ್ರೀಧರ ಮೂರ್ತಿ 
ಹೆಚ್‌. ಆರ್‌. ಸತೀಶ 
ಚನ್ನಪ್ಪ ಅಂಗಡಿ ಬಮ್ಮನಹಳ್ಳಿ 
ಕಮಲಾ ಹೆಮ್ಮಿಗೆ 


ಚಂಪಾ 
July - August 
2015 


SANKRAMANA PRAKASHANA 
# 2nd Main, Jyothi Layout, Yelachenahalli 
J. P. Nagar Post, Bangalore-560 078 

(©0080-2632 33 44, Mob.: 94490-69344 


